ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಜುಲೈ ೩ , ೨೦೧೪ ( ಆಷಾಢ ೧೨, ಶಕ ವರ್ಷ ೧೯೩೬) 
Bangalore, Thursday, July 3, 2014 (Aashadha 12, Shaka Varsha 1936 ) 


ಸಂಚಿಕೆ ೨೭ 
Issue 27 


ಮೌಲ್ಯ ಸರ ನೀತಿಯನ್ನು 
ಸೃಷ್ಟಿಸಲು 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ನೂತನ ಜವಳಿ ನೀತಿ 2013 -18 . 

ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ : ವಾಕ್ಕೆ 47 ಜಕೈಯೋ 2008 ದಿನಾಂಕ: 01 - 10 - 2008 
ಪ್ರಸ್ತಾವನೆ: 

ಮೇಲೆ ಓದಲಾದ ಸರ್ಕಾರಿ ಆದೇಶ ದಿನಾಂಕ: 01-10 - 2008ರಲ್ಲಿ, ರಾಜ್ಯದಲ್ಲಿ ಜವಳಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ “ಸುವರ್ಣ ವಸ್ತನೀತಿ 
2008 - 13 ” ಎಂಬ ಹೆಸರಿನಲ್ಲಿ ರಾಜ್ಯ ಜವಳಿ ನೀತಿಯನ್ನು ಜಾರಿಗೆ ತರಲಾಗಿತ್ತು. ಈ ನೀತಿಯ ಅನುಷ್ಟಾನಕ್ಕಾಗಿ 5 ವರ್ಷಗಳ ಅವಧಿಗೆ 
ರೂ .500 ಕೋಟಿಗಳ ಆಯವ್ಯಯ ಹಂಚಿಕೆಯನ್ನು ಘೋಷಿಸಲಾಗಿತ್ತು. ನೀತಿಯ ಅವಧಿಯಲ್ಲಿ ರೂ .10.000 ಕೋಟಿ ಬಂಡವಾಳ ಹೂಡಿಕೆಯ 

ಆಕರ್ಷಣೆಯ ಮೂಲಕ 5 ಲಕ್ಷ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಲಾಗಿತ್ತು. 
2 . ನೀತಿಯ ಅವಧಿಯಲ್ಲಿ ರೂ .5280 ಕೋಟಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸಲು ಸಾಧ್ಯವಾಗಿದ್ದು, ಹೂಡಿಕೆಯಾಗಿರುವ ಬಂಡವಾಳದಿಂದ 

ಸುಮಾರು 2,60,000 ನೇರ ಹಾಗೂ ಪರೋಕ್ಷ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿರುತ್ತವೆ. 
3. ಜವಳಿ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರವು ಕೈಗೊಂಡಿರುವ ಪೂರಕ ಕ್ರಮಗಳಿಂದಾಗಿ ರಾಜ್ಯದಲ್ಲಿ ಜವಳಿ ಮೌಲ್ಯ ಸರಣಿಯ ಎಲ್ಲಾ ಚಟುವಟಿಕೆಗಳಲ್ಲಿ 

ಹಾಗೂ ಇಂಟಿಗ್ರೇಟೆಡ್ ಘಟಕಗಳಲ್ಲಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸಲು ಸಾಧ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ನೀತಿಯನ್ನು ಮುಂದಿನ 5 
ವರ್ಷಗಳ ಅವಧಿಗೆ ಮುಂದುವರೆಸಿ, ಇನ್ನೂ ಹೆಚ್ಚಿನ ಬಂಡವಾಳ ಆಕರ್ಷಣೆ ಮೂಲಕ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು 
ಪ್ರಸ್ತಾಪಿಸಲಾಗಿದೆ. 
ಮುಂಬರುವ ಜವಳಿ ನೀತಿಯಲ್ಲಿ ತರಬಹುದಾದ ಬದಲಾವಣೆಗಳ ಬಗ್ಗೆ ಜವಳಿ ವಲಯದ ವಿವಿಧ ಕೈಗಾರಿಕೋದ್ಯಮಿಮಗಳಿಂದ ಮನವಿಗಳು 
ಬಂದಿರುತ್ತವೆ. ಕೈಗಾರಿಕೋದ್ಯಮಿಗಳೊಂದಿಗೆ ಸಮಾಲೋಚನೆಗಳನ್ನು ನಡೆಸಿ , ವ್ಯಕ್ತವಾದ ಅಭಿಪ್ರಾಯ , ಸಲಹೆಗಳನ್ನು ಪರಿಶೀಲಿಸಿ 

ಪರಿಗಣಿಸಲಾಗಿದೆ . 
5. ಎಂ .ಎಸ್ . ಎಂ . ಇ , ಸಂಘಟಿತ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ವಲಯಗಳಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ನೀತಿಯಲ್ಲಿ ಒದಗಿಸಬೇಕೆಂದು 

ಬೇಡಿಕೆಗಳು ಬಂದಿರುತ್ತವೆ . ಸರ್ಕಾರದ ವಿವಿಧ ಕಾರ್ಯಕ್ರಮಗಳಲ್ಲಿ ವಾರ್ಷಿಕ ಸುಮಾರು ರೂ .200 ಕೋಟಿಯಷ್ಟು ಅನುದಾನವನ್ನು ಅಸಂಘಟಿತ 
ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ವಲಯದ ಅಭಿವೃದ್ದಿಗಾಗಿ ವೆಚ್ಚ ಮಾಡಲಾಗುತ್ತಿದೆ. ಪ್ರಸ್ತುತ ನೀತಿಯು ಅಸಂಘಟಿತ ಕೈಮಗ್ಗ ಮತ್ತು ವಿದ್ಯುತ್ 

ಮಗ್ಗ ವಲಯಗಳಿಗೂ ತನ್ನ ಬೆಂಬಲವನ್ನು ಮುಂದುವರೆಸುವುದು. 
6. ಜವಳಿ ಮೌಲ್ಯ ಸರಣಿಯಲ್ಲಿ ಸಿಂಗ್ ಚಟುವಟಿಕೆಯು ಪ್ರಮುಖವಾದುದು. ಕರ್ನಾಟಕವ ಪ್ರತಿ ವರ್ಷ ಸುಮಾರು 12 ಲಕ್ಷ ಬೇಲ್‌ಗಳಷ್ಟು 

ಹತ್ತಿಯನ್ನು ಉತ್ಪಾದಿಸುತ್ತಿದೆ. ರಾಜ್ಯದಲ್ಲಿ ಬೆಳೆಯುವ ಬಹುತೇಕ ಹತ್ತಿಯು ನೂಲಿನ ಪರಿವರ್ತನೆಗಾಗಿ ಹೊರ ರಾಜ್ಯಗಳಿಗೆ ಹೋಗುತ್ತಿದೆ. ಈ 

ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿನ ಸ್ಪಿನ್ನಿಂಗ್ ವಲಯವನ್ನೂ ಸಹ ಸಶಕ್ತಗೊಳಿಸುವುದು ಅವಶ್ಯವಿದೆ. 
7. ಕರ್ನಾಟಕ ರಾಜ್ಯದ ಸಿನ್ನಿಂಗ್ ವಲಯವು 10 ಸಹಕಾರಿ ನೂಲಿನ ಗಿರಣಿಗಳು ಹಾಗೂ 25 ಖಾಸಗಿ ಜವಳಿ ಗಿರಣಿಗಳನ್ನು ಹೊಂದಿದೆ. ಸಹಕಾರಿ 

ವಲಯದ ನೂಲಿನ ಗಿರಣಿಗಳನ್ನು ಬಲಪಡಿಸಲು ಅವುಗಳ ಆಧುನೀಕರಣ ಮತ್ತು ವಿಸ್ತರಣೆಗೆ ಅವಕಾಶ ಮಾಡಿಕೊಡಬೇಕೆಂದು ಬೇಡಿಕೆ ಇರುತ್ತದೆ. 
ನೂಲಿನ ಗಿರಣಿಗಳು ಆಧುನೀಕರಣ/ ವಿಸ್ತರಣೆಯನ್ನು ಕೈಗೊಳ್ಳಲು ಬಂಡವಾಳ ಹೂಡಿಕೆ ಸಹಾಯಧನ, ಪ್ರವೇಶ ತೆರಿಗೆ ಸಹಾಯಧನ, ಮುದ್ರಾಂಕ 

ಶುಲ್ಕ ಸಹಾಯಧನ, ಮುಂತಾದ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. 
9. ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ : 05 -10 - 2013 ರಂದು ಸಭೆ ಕರೆಯಲಾಗಿತ್ತು. ಸದರಿ ಸಭೆಯಲ್ಲಿ ನೂತನ ಜವಳಿ ನೀತಿ 
2013 - 18ರ ಕುರಿತು ಸುದೀರ್ಘವಾಗಿ ಚರ್ಚಿಸಿ ಕರಡನ್ನು ಸಿದ್ದಪಡಿಸಲಾಗಿರುತ್ತದೆ. 

( ೮೩೭) 


4 , 


೮೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


ಭಾಗ ೧ 


3 . 


10. ಸರ್ಕಾರವು ಈ ಎಲ್ಲಾ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನೂತನ ಜವಳಿ ನೀತಿ 2013 - 18 ಅನ್ನು ಜಾರಿಗೆ ತರಲು ತೀರ್ಮಾನಿಸಿ ಈ 
ಕೆಳಕಂಡ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ವಾಕ್ಕೆ 44 ಜಕೈಯೋ 2012 , ಬೆಂಗಳೂರು ದಿನಾಂಕ: 31 - 10 - 2013 . 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಸಂದರ್ಭಗಳ ಬೆಳಕಿನಲ್ಲಿ ನೂತನ ಜವಳಿ ನೀತಿ 2013 - 18ನ್ನು ಘೋಷಿಸಲು ಸರ್ಕಾರವು ಹರ್ಷಿಸುತ್ತದೆ. ಇದು 
ಇನ್ನಿತರೆ ಅಂಶಗಳೊಂದಿಗೆ ಜವಳಿ ಮತ್ತು ಉಡುಪುಗಳ ಉದ್ಯಮಕ್ಕೆ ಗ್ರೇಡೆಡ್ ಸ್ಕೇಲ್ ಪ್ರೋತ್ಸಾಹಗಳನ್ನು ನೀಡುವ ಸಲುವಾಗಿ ಕರ್ನಾಟಕದಲ್ಲಿನ ಜಿಲ್ಲೆಗಳನ್ನು 
ವಲಯಗಳನ್ನಾಗಿ ವಿಂಗಡಿಸಿರುವ ವಿವರಗಳನ್ನು ಒಳಗೊಂಡಿರುತ್ತದೆ. 

ನೂತನ ಜವಳಿ ನೀತಿ 2013 - 18ರ ವೈಶಿಷ್ಟ್ಯಗಳು ಈ ಕೆಳಕಂಡಂತಿರುತ್ತವೆ: 
1. ಉದ್ದೇಶ: 

ಅ] ಸಮಗ್ರ ಜವಳಿ ಮೌಲ್ಯ ಸರಣಿಯ ಎಲ್ಲಾ ಚಟುವಟಿಕೆಗಳ ಅಭಿವೃದ್ಧಿಯನ್ನು ಸಾಧಿಸುವುದು ಹಾಗೂ ಪ್ರಾದೇಶಿಕ ಅಭಿವೃದ್ಧಿಗೆ ಒತ್ತು 
ನೀಡುವುದು. 
ಆ] ತಾಂತ್ರಿಕ ಜವಳಿ ವಲಯವೂ ಸೇರಿದಂತೆ ಜವಳಿ ಮೌಲ್ಯ ಸರಣಿಯ ಎಲ್ಲಾ ಚಟುವಟಿಕೆಗಳ ಹಾಗೂ ಸಿದ್ಧ ಉಡುಪು ವಲಯದಲ್ಲಿನ ಸಣ್ಣ 
ಮತ್ತು ಮಧ್ಯಮ ಉದ್ದಿಮೆಗಳ ಮೇಲೆ ಅಲಂಬಿತವಾಗಿರುವ ಜನರ ಆದಾಯ ಹೆಚ್ಚಿನ ತನ್ಮೂಲಕ ಅವರ ಜೀವನಮಟ್ಟ ಹೆಚ್ಚಿಸುವುದು . 

ತಂತ್ರಜ್ಞಾನ, ಸಂಶೋಧನೆ ಮತ್ತು ಅಭಿವೃದ್ಧಿ, ಮಾರುಕಟ್ಟೆ ಅಭಿವೃದ್ಧಿ, ದೇಶೀಯ ಮತ್ತು ಜಾಗತಿಕ ಮಟ್ಟದ ವಾಣಿಜ್ಯ 
ಅವಕಾಶಗಳ ಸದುಪಯೋಗ ಹಾಗೂ ಜವಳಿ ಮೌಲ್ಯ ಸರಣಿಯ ಚಟುವಟಿಕೆಗಳಲ್ಲಿ ಕೌಶಲ್ಯ ಅಭಿವೃದ್ಧಿಯ ಮೂಲಕ ಜವಳಿ ವಲಯಕ್ಕೆ 
ನೆರವಾಗುವುದು. 
ನಿಗದಿತ ಗುರಿಗಳು: 
ಅ] ಈ ನೀತಿಯು 2013 ರಿಂದ 2018ರವರೆಗೆ 5 ವರ್ಷಗ ಅವಧಿಗೆ ಜಾರಿಯಲ್ಲಿರುತ್ತದೆ. 
ಆ] ನೀತಿಯ ಅವಧಿಯಲ್ಲಿ 5 ಲಕ್ಷ ಹೊಸ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಗುರಿ ಹೊಂದಿರುತ್ತದೆ. 
ಇ] ನೀತಿಯ ಅವಧಿಯಲ್ಲಿ ರೂ .10.000 ಕೋಟಿವರೆಗಿನ ಬಂಡವಾಳ ಹೂಡಿಕೆಯನ್ನು ಜವಳಿ ವಲಯದಲ್ಲಿ ಆಕರ್ಷಿಸುವ ಗುರಿ ಹೊಂದಿರುತ್ತದೆ. 
ಈ ] ರಾಜ್ಯ ಸರ್ಕಾರವು ನೀತಿಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ರೂ .1,000 ಕೋಟಿವರೆಗಿನ ಹಣಕಾಸಿನ ನೆರವನ್ನು 
ಒದಗಿಸುವ ಪ್ರಸ್ತಾಪ ಹೊಂದಿದೆ. 
ನೀತಿಯು ಒಳಗೊಂಡಿರುವ ವಲಯಗಳು: 
ಜಿನ್ನಿಂಗ್ & ಪ್ರೆಸ್ಸಿಂಗ್, ಸಿನ್ನಿಂಗ್ , ಮಗ್ಗಪೂರ್ವ ಚಟುವಟಿಕೆಗಳು, ನೇಯ್ದೆ (ಕೈಮಗ್ಗ & ವಿದ್ಯುತ್‌ ಮಗ್ಗ), ಹೆಣಿಗೆ ( ನಿಟ್ಟಿಂಗ್), ಸಂಸ್ಕರಣೆ 
(ಪ್ರೊಸೆಸಿಂಗ್) , ತಾಂತ್ರಿಕ ಜವಳಿ, ಸಿದ್ಧ ಉಡುಪು ( ಗಾರ್ಮೆಂಟಿಂಗ್ ) , ಎಂಬ್ರಾಯಿಡರಿ, ಲೆದರ್ ಗಾರ್ಮೆಂಟ್ಸ್ , ಜವಳಿ ಯಂತ್ರೋಪಕರಣ 
ತಯಾರಿಕೆ ಹಾಗೂ ಜವಳಿ ಉತ್ಪಾದನೆಗೆ ಸಂಬಂಧಿಸಿದ ಇನ್ನಿತರ ಪೂರಕ ಚಟುವಟಿಕೆಗಳು . 
ಜವಳಿ ಘಟಕಗಳಿಗೆ ನೀಡಲಾಗುವ ಪ್ರೋತ್ಸಾಹನಗಳು: 
ಅ] ರಾಜ್ಯದಲ್ಲಿ ಜವಳಿ ಉದ್ಯಮವನ್ನು ಪ್ರೋತ್ಸಾಹಿಸುವ ಸಲುವಾಗಿ ಬಂಡವಾಳ ಆಕರ್ಷಣೆಯ ಸಲುವಾಗಿ ಹಾಗೂ ರಾಜ್ಯದ ಒಟ್ಟಾರೆ ಸಾಮರ್ಥ್ಯ 
ಬಲವರ್ಧನೆಗೆ ಪ್ರೋತ್ಸಾಹನಗಳನ್ನು ನೀಡಲು ಪ್ರಸ್ತಾಪಿಸಲಾಗಿದೆ . 
ಆ] ಪ್ರಸ್ತಾವಿತ ಪ್ರೋತ್ಸಾಹನಗಳು ಜವಳಿ ವಲಯದ ಬಂಡವಾಳ ಹೂಡಿಕೆಗೆ ನೆರವಾಗಲಿದ್ದು, ಜಾಗತಿಕ ಸ್ಪರ್ಧೆಗಳನ್ನೆದುರಿಸಲು ಜವಳಿ ಘಟಕಗಳಿಗೆ 
ನೆರವಾಗಲಿವೇ ಈ ಪ್ರೋತ್ಸಾಹನಗಳು ನೀತಿಯ ಅವಧಿಗೆ ಅಂದರೆ 2013 -18 ಕ್ಕೆ ಸೀಮಿತವಾಗಿರುತ್ತವೆ. 
ಇ] ಪ್ರಸ್ತಾವಿತ ಪ್ರೋತ್ಸಾಹನಗಳ ಯೋಜನೆ , ಉದ್ದೇಶ, ಅರ್ಹತೆ ಮತ್ತು ನಿಧೀಕರಣದ ವಿನ್ಯಾಸಗಳು ( Funding Pattern ) 

ಅನುಬಂಧದಲ್ಲಿರುವ ಜವಳಿ ನೀತಿಯಂತೆ ಇರುತ್ತವೆ . 
5 , ಉತ್ಕೃಷ್ಟತಾ ಕೇಂದ್ರ ( Centre of Excellence) ಸ್ಥಾಪನೆ 

ಜವಳಿ ಮೌಲ್ಯಸರಣಿಯ ಚಟುವಟಿಕೆಗಳ ಬಲವರ್ಧನೆಗಾಗಿ ಹಾಗೂ ತಾಂತ್ರಿಕ ಬೆಂಬಲ ಒದಗಿಸುವ ಸಲುವಾಗಿ ರಾಜ್ಯದಲ್ಲಿ ಜವಳಿ ಉತ್ಕಷತಾ 

ಕೇಂದ್ರವೊಂದನ್ನು ಸ್ಥಾಪಿಸಲಾಗುವುದು. ಈ ಉದ್ದೇಶಕ್ಕಾಗಿ ರೂ .10 .00 ಕೋಟಿಗಳ ಅನುದಾನ ಮೀಸಲಿರಿಸಲಾಗುವುದು. 
6. ಅಸ್ತಿತ್ವದಲ್ಲಿರುವ ಘಟಕಗಳಿಗೆ ಬೆಂಬಲ : 

ಜವಳಿ ಮತ್ತು ಉಡುಪು ಕ್ಷೇತ್ರದಲ್ಲಿ ಅಸ್ತಿತ್ವದಲ್ಲಿರುವ ಘಟಕಗಳಿಗೆ ವಿಸ್ತರಣೆ/ವೈವಿಧೀಕರಣ / ಆಧುನೀಕರಣ/ಉನ್ನತೀಕರಣಕ್ಕೆ ನೀತಿಯು 
ಬೆಂಬಲಿಸುತ್ತದೆ. 
ಸ್ಪಿನ್ನಿಂಗ್ ಮಿಲ್ ಪ್ಯಾಕೇಜ್: 
ಆಧುನೀಕರಣ /ವಿಸ್ತರಣೆ/ ತಾಂತ್ರಿಕತೆ ಉನ್ನತೀಕರಣ ಮತ್ತು ವೈವಿದ್ದೀಕರಣ ಕೈಗೊಳ್ಳವ ರೋಗಗ್ರಸ್ಥ ಸಹಕಾರಿ ನೂಲಿನ ಗಿರಣಿಗಳಿಗೆ ನಿರ್ದಿಷ್ಟ 

ಪುನ:ಶ್ವೇತನ ಪ್ಯಾಕೆಜ್ ಒದಗಿಸಲಾಗಿದೆ. 
8. ನೂತನ ಜವಳಿ ನೀತಿ 2013 - 18ರ ಮೇರೆಗೆ ನೀಡಲಾಗುವ ಪ್ರೋತ್ಸಾಹನಗಳ ಪ್ಯಾಕೇಜ್‌ಗಳು ದಿನಾಂಕ: 31 /10 /2013 ರಿಂದ ಜಾರಿಗೊಂಡು 5 

ವರ್ಷಗಳ ಅವಧಿಯವರೆಗೆ ಚಾಲ್ತಿಯಲ್ಲಿರುತ್ತದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 1248 ವೆಚ್ಚ/ 2013 ದಿನಾಂಕ : 10 - 10 - 2013ರ ಪ್ರಕಾರ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 

ನೂತನ ಜವಳಿ ನೀತಿ 2013 -18ರ ವಿಸ್ತತ ಪ್ರತಿಯನ್ನು ಈ ಆದೇಶಕ್ಕೆ ಅನುಬಂದಿಸಲಾಗಿದೆ . 

ಈ ಆದೇಶವು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್ಡಿ 1248 ವೆಚ್ಚ/ 2013 ದಿನಾಂಕ: 10 -10 -2013ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಲಾಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ತುಷಾರ್ ಗಿರಿನಾಥ್ 

ಸರ್ಕಾರದ ಕಾರ್ಯದರ್ಶಿ , 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಗಣಿ, ಸಪ್ರಕ್ಕೆ ಮತ್ತು ಜವಳಿ ) 


ಭಾಗ ೧ 


೮೩೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

ನೂತನ ಜವಳಿ ನೀತಿ - 2013 - 2018 


ಪ್ರಸ್ತಾವನೆ 


(2) 


( 3 ) 


ಕೈಗಾರಿಕಾ ಉತ್ಪಾದನೆ, ಉದ್ಯೋಗ ಉತ್ಪತ್ತಿ ಮತ್ತು ರಫ್ತು ಸಂಪಾದನೆಗಳ ಮೂಲಕ ಕರ್ನಾಟಕದ ಆರ್ಥಿಕತೆಗೆ ಜವಳಿ ಮತ್ತು ಉಡುಪು 
ವಲಯವು ನೀಡಿದ ಕೊಡುಗೆಯನ್ನು ಅಂಗೀಕರಿಸುವುದು; 
ಸಂಘಟಿತ ಮತ್ತು ವಿಕೇಂದ್ರೀಕೃತ ವಲಯಗಳು , ವ್ಯವಸಾಯ, ಗ್ರಾಮೀಣ ಹಾಗು ನಗರ ಪ್ರದೇಶಗಳಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಮತ್ತು 
ಅನುಕೂಲವಂತರಿಗೆ ಉದ್ಯೋಗಾವಕಾಶಗಳ ಸೃಷ್ಟಿಯ ವ್ಯಾಪಕ ಸಾಮರ್ಥ್ಯವನ್ನು ತಿಳಿದುಕೊಳ್ಳುವುದು; 
ಸಂಘಟಿತ ರೀಟೈಲಿಂಗ್‌ನಲ್ಲಿ ಹೆಚ್ಚುತ್ತಿರುವ ಬಳಸಬಹುದಾದ ಆದಾಯ ಮತ್ತು ಬದಲಾವಣೆಯಿಂದಾಗಿ ಕೋಟಾ ಫೇಸ್ ಔಟ್ ಮತ್ತು ಸ್ವದೇಶಿ 
ಮಾರುಕಟ್ಟೆಯ ಬಾಯ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಅವಕಾಶಗಳನ್ನು ಪರಿಗಣಿಸುವುದು; 
ಭಾರತ ಸರಕಾರದ ಪ್ರಯತ್ನಗಳ ಪೂರಕವಾಗಿ ರಾಜ್ಯ ಸರಕಾರದ ಪ್ರಗತಿಪರ ನೀತಿಯು ರಾಜ್ಯದ ಜವಳಿ ಮತ್ತು ಉಡುಪಿನ ವಲಯದ 
ಬೆಳವಣಿಗೆಯ ಮೇಲೆ ಸಹಕ್ರಿಯೆಯ ಪರಿಣಾಮವನ್ನು ಬೀರುವುದೆಂಬುದನ್ನು ಮನಗಾಣುವುದು; 
ವಲಯವುಎದುರಿಸುವ ನ್ಯೂನತೆಗಳು , ಬೆದರಿಕೆಗಳು ಮತ್ತು ಸಮಸ್ಯೆಗಳನ್ನು ಪರೀಕ್ಷಿಸುವುದು; 
ಸಾಮರ್ಥ್ಯಗಳು, ಬೆಳವಣಿಗೆಯ ಪ್ರದೇಶಗಳು ಮತ್ತು ಲಭ್ಯವಿರುವ ಅವಕಾಶಗಳನ್ನು ಗುರುತಿಸುವುದು; 
ಅವಕಾಶಗಳನ್ನು ಅಭಿವೃದ್ಧಿಗೊಳಿಸಲು ಮತ್ತು ರಾಜ್ಯದಲ್ಲಿ ಜವಳಿ ನೀತಿ “ಸುವರ್ಣ ವಸ್ತ್ರ ನೀತಿ 2008 -13 ” ಅನುಷ್ಠಾನದ ಸ್ವತಂತ್ರ 
ಮೌಲ್ಯಮಾಪನವನ್ನು ಮಾಡಲು ಉದ್ದೇಶಗಳು, ಗುರಿಗಳು ಮತ್ತು ತಂತ್ರಗಳನ್ನು ಮರುವ್ಯಾಖ್ಯಾನಿಸಲು ಹಾಲಿ ಇರುವ ನೀತಿಯ ಮರು-ನಿರ್ಣಯ 
ಮಾಡಲು ನಿರ್ಧರಿಸುವುದು ( ಅನುಬಂಧ - 1); 
ಇವುಗಳ ಮೂಲಕ, 
ಕರ್ನಾಟಕ ಸರಕಾರದ ಜವಳಿ ನೀತಿ - “ನೂತನ ಜವಳಿ ನೀತಿ - 2013 - 2018 ” ನ್ನು ಈ ಕೆಳಗಿನಂತೆ ಪ್ರತಿಪಾದಿಸಲಾಗಿರುವುದು. 
ವರ್ಣನೆ 
ಈ ನೀತಿಯಲ್ಲಿ ಒಳಗೊಳ್ಳುವ ಜವಳಿ ಮತ್ತು ಉಡುಪಿನ ಉದ್ಯಮವು ಮಗ್ಗಪೂರ್ವ ಚಟುವಟಿಕೆಗಳನ್ನೊಳಗೊಂಡ ನೂಲುವಿಕೆ, ನೇಯುವಿಕೆ 
(ವಿದ್ಯುತ್‌ಮಗ್ಗ ಮತ್ತು ಕೈಮಗ್ಗ), ಹೆಣಿಗೆ , ಪರಿಷ್ಕರಣೆ, ಉಡುಪು ತಯಾರಿಕೆ ( ಚರ್ಮದಿಂದ ತಯಾರಿಸಿದ ಉಡುಪುಗಳೂ ಸೇರಿದಂತೆ), ತಾಂತ್ರಿಕ 
ಜವಳಿ , ಜವಳಿ ಯಂತ್ರ ಉತ್ಪಾದನೆ ಮತ್ತು ಎಲ್ಲಾ ಇತರ ಪೂರಕ ಚಟುವಟಿಕೆಗಳಂತಹ ಕ್ಷೇತ್ರದ ವಿವಿಧ ಮೌಲ್ಯ ಸರಣಿಯ ಚಟುವಟಿಕೆಗಳಲ್ಲಿ 
ತೊಡಗಿರುವ ಘಟಕಗಳನ್ನು ಒಳಗೊಳ್ಳುವುದು. 
ದೂರದೃಷ್ಠಿ 
( a) ಕರ್ನಾಟಕದ ಜವಳಿ ಮತ್ತು ಉಡುಪಿನ ಕ್ಷೇತ್ರವನ್ನು ಅಂತರಾಷ್ಟ್ರೀಯವಾಗಿ ಸ್ಪರ್ಧಾತ್ಮಕವಾದ ಹೆಚ್ಚಿನ ಮೌಲ್ಯಗಳು ಸೇರಿದ ಉತ್ಪನ್ನಗಳ 

ಉತ್ಪಾದಕವಾಗಿ ಸ್ಥಾಪಿಸುವುದು, ತನ್ಮೂಲಕ ಬೆಳೆಯುತ್ತಿರುವ ಸ್ವದೇಶಿ ಮತ್ತು ಅಂತರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರಬಲ ಅಸ್ತಿತ್ವವನ್ನು 

ಕಾಪಾಡಿಕೊಳ್ಳುವುದು ಹಾಗೂ ರಾಜ್ಯದ ಸುಸ್ಥಿರ ಉದ್ಯೋಗಾವಕಾಶ ಮತ್ತು ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುವುದು. 
(b) ಬಂಡವಾಳ ಹೂಡಿಕೆ, ತಂತ್ರಜ್ಞಾನ ವರ್ಗಾವಣೆ, ಕೌಶಲ್ಯ ಉನ್ನತೀಕರಣ ಮತ್ತು ಸಹಾಯಹಸ್ತದ ಮೂಲಕ ರಾಜ್ಯದಲ್ಲಿ ಜವಳಿ 

ಕೈಗಾರಿಕೆಯ ಮೌಲ್ಯ ಸರಣಿಯನ್ನು ಭದ್ರಗೊಳಿಸುವುದು. 
ಉದ್ದೇಶಗಳು 
( a) ಸಂತುಲಿತ ಪ್ರಾದೇಶಿಕ ಅಭಿವೃದ್ಧಿಯ ಮೇಲೆ ಪ್ರಾಮುಖ್ಯತೆಯೊಂದಿಗೆ ಫೈಬರ್‌ನಿಂದ ಪೂರ್ಣಗೊಂಡ ಉತ್ಪನ್ನಗಳವರೆಗೆ ಸಂಪೂರ್ಣ 

ಜವಳಿ ಮೌಲ್ಯ ಸರಣಿಯಲ್ಲಿ ಉನ್ನತ ಮತ್ತು ಸುಸ್ಥಿರ ಉನ್ನತಿಯನ್ನು ಸಾಧಿಸುವುದು. 
ಉತ್ಪಾದನೆ, ತಂತ್ರಜ್ಞಾನ ಮತ್ತು ಸಂಶೋಧನೆ & ಅಭಿವೃದ್ದಿಯಂಥ ಪ್ರಮುಖ ಪ್ರದೇಶಗಳಲ್ಲಿ ಹೊಮ್ಮುವ ತಾಂತ್ರಿಕ ಜವಳಿಗಳಿಗೆ 
ಅನುಕೂಲವನ್ನೊದಗಿಸುವುದು. ರಾಜ್ಯದಲ್ಲಿ ಜವಳಿ ಘಟಕಗಳ ಸುಸ್ಥಿರತೆಯ ಗುರಿಹೊಂದಿರುವ ವಲಯಲ್ಲಿ ಸಂಘಟಿತ ಅಭಿವೃದ್ಧಿಯನ್ನು 
ಈ ನೀತಿಯು ಪ್ರೋತ್ಸಾಹಿಸುವುದು. 
ಕುಶಲ ಮಾನವ ಸಂಪನ್ಮೂಲದೊಂದಿಗೆ ಕೈಗಾರಿಕೆಯನ್ನು ಬೆಂಬಲಿಸುವುದು ಮತ್ತು ನೀತಿಯ ಕಾಲಾವಧಿಯಲ್ಲಿ ಕನಿಷ್ಠ 5 ಲಕ್ಷ ಹೊಸ 
ಉದ್ಯೋಗಾವಕಾಶಗಳನ್ನು ರಾಜ್ಯದಲ್ಲಿ ಸೃಷ್ಟಿಸುವುದು. ಈ ನೀತಿಯು ನಿರುದ್ಯೋಗಿ ಯುವ ಜನರಿಗಾಗಿ ಕೌಶಲ್ಯ ಅಭಿವೃದ್ಧಿ 

ಚಟುವಟಿಕೆಗಳನ್ನು ಮತ್ತು ಜವಳಿ ಕ್ಷೇತ್ರದಲ್ಲಿರುವ ಉದ್ಯೋಗಿಗಳಿಗೆ ಕೌಶಲ್ಯದ ಉನ್ನತೀಕರಣವನ್ನು ಬೆಂಬಲಿಸುವುದು. 
ಮಧ್ಯವರ್ತನೆಗೆ ಕೇಂದ್ರೀಕರಣದ ವಿಷಯಗಳು 
ಜವಳಿ ನೀತಿ “ ಸುವರ್ಣ ವಸ್ತ ನೀತಿ 2008 - 2013 ” ರಲ್ಲಿ ಮಧ್ಯವರ್ತನೆಯ ಕೇಂದ್ರೀಕರಣದ ವಿಷಯಗಳು ಕೆಳಗಿನಂತಿದ್ದವು: 
(a) ಜವಳಿ ಮೌಲ್ಯ ಸರಣಿಯ ಚಟುವಟಿಕೆಗಳನ್ನು ಬಲಪಡಿಸುವುದು 

ತಾಂತ್ರಿಕ ಜವಳಿ 
ಜವಳಿ ಮತ್ತು ಉಡುಪಿನ ಘಟಕಗಳ ಭೌಗೋಳಿಕ ಚದರುವಿಕೆ 
ಮಾನವ ಸಂಪನ್ಮೂಲ ಅಭಿವೃದ್ದಿ 
ಮೂಲಭೂತ ಸೌಕರ್ಯ ಅಭಿವೃದ್ಧಿ 
ಸಂಪೂರ್ಣ ಜವಳಿ ಮೌಲ್ಯ ಸರಣಿಯ ತಾಂತ್ರಿಕ ಉನ್ನತೀಕರಣ 
ಸಾಮರ್ಥ್ಯ ರಚನೆ - ಮಾರುಕಟ್ಟೆಯ ಅಭಿವೃದ್ಧಿ , ಬ್ರಾಂಡಿಂಗ್ , ವಿನ್ಯಾಸದ ಅಭಿವೃದ್ಧಿ & ಉತ್ಪನ್ನ ವೈವಿಧೀಕರಣ 
ಸಂಸ್ಥೆಯ ಅಭಿವೃದ್ಧಿ 
ಮಾನದಂಡಗಳು ಮತ್ತು ಅನುವರ್ತನೆಗಳು 


೩ 


༄༅ེཙེཚེཆེ- 


೮೪೦ 


(6) 


( i) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

ಭಾಗ ೧ 
ಸಮೂಹ ಆಧಾರಿತ ಅಭಿವೃದ್ಧಿ ಕಾರ್ಯತಂತ್ರದ ಮೂಲಕ ಮೇಲಿನ ಎಲ್ಲಾ ಮಧ್ಯವರ್ತನೆಗಳನ್ನು ಯೋಜಿಸಲಾಗಿದೆ | 
ಕಾರ್ಯಗತಗೊಳಿಸಲಾಗಿದೆ. 
ಈ ಕೆಳಗಿನ ಉಪಕ್ರಮಗಳನ್ನು ಕರ್ನಾಟಕ ಜವಳಿ ನೀತಿ 2008 - 2013 ರಿಂದ ತೆಗೆದುಕೊಳ್ಳಲಾಗಿದೆ , ಹಿಂದಿನ ನೀತಿಯ ಕಿರುನೋಟವನ್ನು 
ಅನುಬಂಧ 1 ರಲ್ಲಿ ತೋರಿಸಿರುವುದು . ಉಪಕ್ರಮಗಳು ಉತ್ತಮ ಫಲಿತಾಂಶವನ್ನು ನೀಡಿರುವುದರಿಂದ, ಅದನ್ನೇ ಹೊಸ ಜವಳಿ ನೀತಿ 2013 - 2018 
ರಲ್ಲಿ ಸೂಕ್ತ ಪರಿವರ್ತನೆಗಳಿಂದ ಮುಂದುವರಿಸಲಾಗುವುದು. 
(a) ಜವಳಿ ಮೌಲ್ಯ ಸರಣಿಯ ಚಟುವಟಿಕೆಗಳನ್ನು ಬಲಪಡಿಸುವುದು: 

ಕರ್ನಾಟಕವು ಸಿದ್ದ ಉಡುಪಿನಲ್ಲಿ ಪ್ರಬಲವಾಗಿದ್ದರೂ , ಅಭಿವೃದ್ಧಿಯ ದ್ವಿನೀತಿ ವಿಧಾನದ ಮೇಲೆ ನೀತಿಯು 
ಕೇಂದ್ರೀಕರಿಸುವುದು. ಅಂದರೆ ಅಸ್ತಿತ್ವದಲ್ಲಿರುವ ಮೌಲ್ಯ ಸರಣಿಯ ಚಟುವಟಿಕೆಗಳನ್ನು ದೃಢಪಡಿಸುವುದು ಮತ್ತು ಮೌಲ್ಯ 
ಸರಣಿಯ ಚಟುವಟಿಕೆಗಳಿಗಾಗಿ ಸೌಕರ್ಯಗಳನ್ನು ರಚಿಸಿ ಅಂತರವನ್ನು ತುಂಬಿಸುವುದು. ಹಾಗೆ ಮಾಡಲು ಜವಳಿ ನೀತಿಯು 
ಎಲ್ಲಾ ಅತ್ಯಗತ್ಯವಾದ ಮೌಲ್ಯ ಸರಣಿಯ ಚಟುವಟಿಕೆಗಳಾದಂತಹ ನೂಲುವಿಕೆ, ಮಗ್ಗಪೂರ್ವ ಚಟುವಟಿಕೆಗಳು , 
ನೇಯುವುದು (ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ), ಹೆಣಿಗೆ, ಸಂಸ್ಕರಣೆ, ಸಿದ್ಧಉಡುಪು, ತಾಂತ್ರಿಕ ಜವಳಿ ಮತ್ತು ಜವಳಿ 
ಯಂತ್ರ ಉತ್ಪಾದನೆಯೊಂದಿಗೆ ಇತರ ಬೆಂಬಲಿಸುವ ಪೂರಕ ಚಟುವಟಿಕೆಗಳ ಸಾಮರ್ಥ್ಯವನ್ನು ವರ್ಧಿಸುವುದು ಮತ್ತು 
ದೃಢಪಡಿಸುವುದು, 
ನೀತಿ ಅವಧಿಯ ಸಂದರ್ಭದಲ್ಲಿ ಹೂಡಿಕೆಗಳನ್ನು ಜವಳಿ ಪಾರ್ಕುಗಳು, ಬೃಹತ್ ಯೋಜನೆಗಳು, ಏಕೀಕೃತ ಘಟಕಗಳು 
ಮತ್ತು ಎಂಎಸ್‌ಎಂಇ ಘಟಕಗಳ ರೂಪದಲ್ಲಿ ಜವಳಿಯ ಎಲ್ಲಾ ಉಪ ಕ್ಷೇತ್ರಗಳಲ್ಲಿ ತರಲಾಗುವುದು. ಸೌಕರ್ಯಗಳನ್ನು ಜವಳಿ 
ಮೌಲ್ಯ ಸರಣಿಯ ಉದ್ದಕ್ಕೂ ರಚಿಸಲಾಗಿದೆ; ಬೃಹತ್‌ರಾಷ್ಟ್ರ ಮತ್ತು ಗುಜರಾತ್‌ನಂತಹ ಇತರ ಸಾಂಪ್ರದಾಯಿಕವಾಗಿ 
ಪ್ರಬಲವಾಗಿರುವ ರಾಜ್ಯಗಳಲ್ಲಿ ಪ್ರಮಾಣ ಮತ್ತು ಪರಿಸರ ವ್ಯವಸ್ಥೆಯು ಬೃಹತ್ ಜವಳಿ ಘಟಕಗಳನ್ನು ಆಕರ್ಷಿಸುವುದು. 
ಸಹಕಾರಿ ನೂಲುವಿಕೆ ಕ್ಷೇತ್ರ ಕಾರ್ಖಾನೆಗಳ ವ್ಯವಸ್ಥೆಯ ಮೂಲಕ ಒಂದು ಹಂತದಲ್ಲಿ ರಾಜ್ಯದಲ್ಲಿ ಸ್ಪಿನ್ನಿಂಗ್ ಕ್ಷೇತ್ರವು ಸ್ವಲ್ಪ 
ದೃಢವಾಗಿತ್ತು. ಕಾಲಾಂತರದಲ್ಲಿ, ಕ್ಷೇತ್ರವು ವಿವಿಧ ತೊಂದರೆಗಳನ್ನು ಕಂಡಿತು ಮತ್ತು ಕಾರ್ಖಾನೆಗಳನ್ನು ಒಂದೋ 
ಸ್ಥಗಿತಗೊಳಿಲಾಯಿತು ಅಥವಾ ವಿವಿಧ ತೊಂದರೆಗಳಲ್ಲಿ ಕೆಲಸ ನಿರ್ವಹಿಸುವಂತಾಯಿತು. ನೂತನ ಉತ್ಪಾದನಾ 
ಸಾಮರ್ಥ್ಯಗಳ ನೂಲುವಿಕೆ ಕಾರ್ಖಾನೆಗಳ ರಚನೆಗಾಗಿ ಒಂದು ವಿಶೇಷ “ನೂಲುವಿಕೆ ಕ್ಷೇತ್ರ ಪುನರ್ವಸತಿ ಪ್ಯಾಕೇಜ್ ” ನ 
ಮೂಲಕ ಸಹಕಾರಿ ಕ್ಷೇತ್ರದ ನೂಲುವಿಕೆ ಕಾರ್ಖಾನೆಗಳ ಕ್ಷೇಮವನ್ನು ಪ್ರೋತ್ಸಾಹಿಸಲು ಬೆಂಬಲ ನೀಡಲಾಗುವುದು. 
ನೂಲುವಿಕೆ ಕ್ಷೇತ್ರ, ಅದರ ತೊಂದರೆಗಳು ಮತ್ತು ನೂಲುವಿಕೆ ಕ್ಷೇತ್ರ ಪ್ರಸ್ತಾಪನೆಗಾಗಿ ವಿಶೇಷ ಪುನರ್ವಸತಿ ಪ್ಯಾಕೇಜ್‌ನ ಒಂದು 
ಟಿಪ್ಪಣಿಯನ್ನು ಅನುಬಂಧ 2 ರಲ್ಲಿ ತೋರಿಸಿರುವುದು. 
ಅಗತ್ಯವಿರುವ ಪ್ರಮಾಣದಲ್ಲಿ ಉತ್ತಮ ಗುಣಮಟ್ಟದ ಉಡುಪುಗಳನ್ನು ಪೂರೈಸುವಂತೆ ಪವರ್‌ಲೂಮ್ ಕ್ಷೇತ್ರವು ಉತ್ಪಾದನಾ 
ತಂತ್ರಜ್ಞಾನಗಳನ್ನು ಆಧುನೀಕರಿಸಲು ಬೆಂಬಲ ನೀಡುವುದು ಮತ್ತು ದೃಢಪಡಿಸುವುದು . ಕರ್ನಾಟಕದಲ್ಲಿ ಕೈಮಗ್ಗ ಕ್ಷೇತ್ರವು 
ವಿಶೇಷವಾಗಿ ರೇಷ್ಮೆ ಸೀರೆಗಳು ಮತ್ತು ಸಾಂಪ್ರದಾಯಿಕ ಕೈಮಗ್ಗ ಸೀರೆಗಳು ಮತ್ತು ಉಡುಗೆಗಳಲ್ಲಿ ಪ್ರಬಲವಾದ ಭೌಗೋಳಿಕ 
ಸೂಚಕಗಳನ್ನು ಸೃಷ್ಟಿಸಿರುವುದು. ಆದರೆ ಆಧುನೀಕರಣ, ಅಗತ್ಯ ಪ್ರಮಾಣದಲ್ಲಿ ಸಾಲದ ಲಭ್ಯತೆ ಮತ್ತು ಉತ್ಪನ್ನದ 
ಮಾರಾಟಗೊಳ್ಳುವಿಕೆಯ ಪತನದ ಕಾರಣ, ಕೈಮಗ್ಗ ಕ್ಷೇತ್ರದಲ್ಲಿ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸಲು ಹೊಸ ನೀತಿಯ ಮೂಲಕ 
ಬೆಂಬಲಿಸಬೇಕಾಗುವುದು . ಹೊಸ ನೀತಿಯ ಅನುಸಾರ ಬೆಂಬಲಿಸಬೇಕಾದ ಕೈಮಗ್ಗ ವಲಯದ ನಿರ್ದಿಷ್ಟ ಮಧ್ಯವರ್ತನೆಗಳು 
ಈ ಕೆಳಗಿನಂತಿವೆ : 
(aa) ಕ್ರೆಡಿಟ್ ಲಿಂಕ್ ಬಂಡವಾಳ ಅನುದಾನ 
(bb) ಬಡ್ಡಿ ಅನುದಾನ 

ಸಾಮಾನ್ಯ ತ್ಯಾಜ್ಯ ಜಲದ ಉಪಚಾರ ಸ್ಥಾವರ (ಕಾಮನ್ ಎಫೂಎಂಟ್ ಟ್ರಿಟೆಂಟ್ ಪ್ಲಾಂಟ್) 
( d ) ವ್ಯಾಪಾರೋದ್ಯಮ, ಬ್ರಾಂಡಿಂಗ್ & ಉತ್ಪನ್ನ ವೈವಿಧೀಕರಣಕ್ಕಾಗಿ ಸಾಮರ್ಥ್ಯ ವರ್ಧಿಸಲು ಬೆಂಬಲ 

ನೀಡುವುದು 
(ee ) ಮಾನವ ಸಂಪನ್ಮೂಲ ಅಭಿವೃದ್ಧಿ & ಕೌಶಲ್ಯಗಳ ಉನ್ನತೀಕರಣ 
ಕೈಮಗ್ಗ ಕ್ಷೇತ್ರವನ್ನು ಬೆಂಬಲಿಸುವ ಸಲುವಾಗಿ, ನೀತಿ ಅವಧಿಯಲ್ಲಿ ಒಟ್ಟು ಆಯೋಜಿತ ವ್ಯಯದಲ್ಲಿ ಶೇ .5 % ನ್ನು 
ಮೀಸಲಿಡುವುದು 
ಟಿಪ್ಪಣಿ: ಕರ್ನಾಟಕ ಸರಕಾರವು, ಸೂಕ್ತ ಬಜೆಟ್‌ಗಳೊಂದಿಗೆ (ಸುಮಾರು ರೂ . 125 - ರೂ . 175 ಕೋಟಿಗಳು, 
ವಾರ್ಷಿಕವಾಗಿ) ಜಿಲ್ಲಾ ವಲಯ ಯೋಜನೆಗಳು, ರಾಜ್ಯದ ಯೋಜನೆಗಳು ಮತ್ತು ಕೇಂದ್ರ ಯೋಜನೆಗಳ ಮೂಲಕ 
ಅಸಂಘಟಿತ ಕ್ಷೇತ್ರಗಳಲ್ಲಿ ವಿದ್ಯುತ್ ಮಗ್ಗ ಮತ್ತು ಕೈಮಗ್ಗ ಕ್ಷೇತ್ರ ಘಟಕಗಳನ್ನು ಬೆಂಬಲಿಸುವುದನ್ನು ಮುಂದುವರಿಸುವುದು. 
ಅನುಬಂಧ 3 ರಲ್ಲಿ ತೋರಿಸಿರುವ ಅನುಸಾರ ವಿವಿಧ ಯೋಜನೆಗಳ ಕೆಳಗೆ ಆಯವ್ಯಯದ ನಿಬಂಧನೆಗಳನ್ನು 
ಮಾಡಿರುವುದು. ಹೊಸ ಜವಳಿ ನೀತಿಯು ವಿದ್ಯುತ್ ಮಗ್ಗ ಮತ್ತು ಕೈಮಗ್ಗ ಘಟಕಗಳನ್ನು ಬೆಂಬಲಿಸುವುದನ್ನು 
ಮುಂದುವರಿಸುವುದು. 
ಜವಳಿ ಮೌಲ್ಯ ಸರಣಿಯಲ್ಲಿ ಸಂಸ್ಕರಣೆಯು ಒಂದು ದುರ್ಬಲ ಸಂಪರ್ಕವಾಗಿರುವುದರಿಂದ, ಸಂಸ್ಕರಣೆಯು ಉತ್ಪಾದನಾ 
ಸ್ಥಾಪನೆಯ ಅವಿಭಾಜ್ಯ ಭಾಗವೆಂದು ಪ್ರಸ್ತಾಪಿಸಿದ ಘಟಕಗಳನ್ನು ಆಕರ್ಷಿಸಲು ಕಳೆದ ನೀತಿಗೆ ಸಾಧ್ಯವಾಗಿರುವುದು . ಆಂತರಿಕ 
ಬಳಕೆಗಾಗಿ ಅವಿಭಾಜ್ಯ ಸಂಸ್ಕರಣೆ ಸೌಕರ್ಯಗಳನ್ನು ರಚಿಸುವ ಯೋಜನೆಯ ಪ್ರಸ್ತಾಪನೆಗಳನ್ನು ಬೆಂಬಲಿಸುವುದನ್ನು 
ಕರ್ನಾಟಕ ಸರಕಾರವು ಮುಂದುವರಿಸುವುದು. ಸೂಕ್ತ ಬೆಂಬಲದೊಂದಿಗೆ ರಾಜ್ಯದಲ್ಲಿ ಸ್ಥಾಪಿಸಲಾದ ಯೋಜನೆಗಳ ಗುಣಗಳು 
ಮತ್ತು ಕಾರ್ಯಸಾಧನೆಯ ಮೇಲೆ ನಿರ್ದಿಷ್ಟ ಸಂಸ್ಕರಣೆಯ ಪ್ರಸ್ತಾಪಗಳು ಅವಲಂಬಿಸಿರುವುದು. 


(iv ) 


(cc) 


(vii) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

೮೪೧ 
| (vi) ರಾಜ್ಯದಲ್ಲಿ ಸಿದ್ಧಉಡುಪು ಕ್ಷೇತ್ರದ ಹೂಡಿಕೆಗಳಲ್ಲಿ ಬೆಳವಣಿಗೆಯನ್ನು ವೀಕ್ಷಿಸಲಾಗಿದೆ ಮತ್ತು ಯಾವುದೇ ಕುಸಿತ ಕಂಡು 

ಬಂದಿಲ್ಲ. ಉಡುಪಿನ ಸಾಮರ್ಥ್ಯವು ತೀವ್ರವಾಗಿ ಅಧಿಕವಾಗಿರುವುದು. ರಾಜ್ಯದ 20 ಜಿಲ್ಲೆಗಳಲ್ಲಿ ಸುಮಾರು 6500 ಘಟಕಗಳು 
(ಬೃಹತ್ , ಮಧ್ಯಮ ಮತ್ತು ಸಣ್ಣ) ಸಂಘಟಿತ ಮತ್ತು ಅಸಂಘಟಿತ ವಲಯದ ಉಪಸ್ಥಿತಿಯಲ್ಲಿರುವುದು. ಅಧಿಕ ಸಂಖ್ಯೆಯ 
ಜನರಿಗೆ ಉದ್ಯೋಗಾವಕಾಶ ನೀಡಲು ಸಿದ್ಧ ಉಡುಪು ಕ್ಷೇತ್ರಕ್ಕೆ ಸಾಧ್ಯವಿರುವುದು. 
ಹೊಸ ನೀತಿಯು ಅಭಿವೃದ್ಧಿಯ ದ್ವಿ -ನೀತಿ ವಿಧಾನವನ್ನು ಅನುಸರಿಸುವುದನ್ನು ಮುಂದುವರಿಸುವುದು ಅಂದರೆ ಮೌಲ್ಯ 
ಸರಣಿಯ ಚಟುವಟಿಕೆಗಳಿಗಾಗಿ ಅಂತರವನ್ನು ಭರ್ತಿಗೊಳಿಸಲು ಮತ್ತು ಸೌಕರ್ಯಗಳನ್ನು ರಚಿಸಲು ನೂಲುವಿಕೆ, ಸಂಘಟಿತ 
ಮತ್ತು ಅಸಂಘಟಿತ ನೇಯುವಿಕೆ ( ವಿದ್ಯುತ್ ಮಗ್ಗ ಮತ್ತು ಕೈಮಗ್ಗ ಕ್ಷೇತ್ರ) ಮತ್ತು ಸಂಸ್ಕರಣೆಯಲ್ಲಿ ಅಸ್ತಿತ್ವದಲ್ಲಿರುವ ಮೌಲ್ಯ 

ಸರಣಿ ಚಟುವಟಿಕೆಗಳನ್ನು ದೃಢಪಡಿಸುವುದು. 
ಕರ್ನಾಟಕದಲ್ಲಿ ಅಧಿಕ ಹತ್ತಿ ಬೆಳೆಯುವ ಪ್ರದೇಶಗಳು ಮತ್ತು ಅಧಿಕ ಸಿದ್ದಉಡುಪು ಘಟಕಗಳಿರುವುದರಿಂದ, ಫೈಬರ್‌ನಿಂದ ಸಿದ್ದಉಡುಪಿನ 
ತನಕ ಪ್ರತಿ ಹಂತದಲ್ಲಿ ಮೌಲ್ಯ ವರ್ಧನೆಯನ್ನು ಕೈಗೊಂಡು ರಾಜ್ಯದೊಳಗಿನ ಸಂಬಂಧಿತ ಜವಳಿ ಚಟುವಟಿಕೆಗಳನ್ನು ಉತ್ತೇಜಿಸುವುದು 

ಜವಳಿ ನೀತಿಯ ಪ್ರಮುಖ ಕೇಂದ್ರಬಿಂದುವಾಗಿರುವುದು. 
( b ) ತಾಂತ್ರಿಕ ಜವಳಿ : 

ಸಾಂಪ್ರದಾಯಿಕ ಜವಳಿ ಹೊರತಾಗಿ, ಜವಳಿ ಮೌಲ್ಯ ಸರಣಿಯಲ್ಲಿ ಒಂದು ಪ್ರಧಾನ ಉದಯೋನ್ಮುಖ ಕ್ಷೇತ್ರವೆಂದು ಪರಿಗಣಿಸಲಾದ 
ತಾಂತ್ರಿಕ ಜವಳಿ ಕ್ಷೇತ್ರದ ಮೇಲೆ ನೀತಿಯು ವಿಶೇಷ ಗಮನ ಹರಿಸುವುದು . ನೀತಿಯ ಅವಧಿ 2008 - 2013 ರ ಅವಧಿಯಲ್ಲಿ ರೂ . 1480 
ಕೋಟಿಗಳ ಹೂಡಿಕೆಗಳನ್ನು ತಾಂತ್ರಿಕ ಜವಳಿ ಕ್ಷೇತ್ರದಲ್ಲಿ ಹೂಡಲಾಗಿರುವುದು. ವರ್ಷಂಪ್ರತಿ ತಾಂತ್ರಿಕ ಜವಳಿ ಉದ್ಯಮದ ಮಹತ್ವ ಮತ್ತು 
ಬೆಳವಣಿಗೆಯ ಸಾಮರ್ಥ್ಯ ಅರಿತುಕೊಂಡು ತಾಂತ್ರಿಕ ಜವಳಿ ಕ್ಷೇತ್ರದಲ್ಲಿ ಉದ್ಯಮಗಳಿಗೆ ಬೆಂಬಲವನ್ನು ನೀಡಲು ಮುಂಬರುವ ನೀತಿಯು 

ಕೇಂದ್ರೀಕರಿಸುವುದು. 
( C) | ಜವಳಿ ಮತ್ತು ಸಿದ್ದಉಡುಪಿನ ಘಟಕಗಳ ಭೌಗೋಳಿಕ ಚದರುವಿಕೆ: 

ಪ್ರಾದೇಶಿಕ ಅಸಮತೋಲನ ಮತ್ತು ರಾಜ್ಯದ ಹಿಂದುಳಿದ ಪ್ರದೇಶಗಳಲ್ಲಿ ಉದ್ಯೋಗವನ್ನು ಉತ್ತೇಜಿಸುವ ಸಲುವಾಗಿ, 
ನೀತಿಯು ಗುರುತಿಸಲ್ಪಟ್ಟ ಪ್ರದೇಶಗಳಲ್ಲಿ ಜವಳಿ ಮತ್ತು ಸಿದ್ದ ಉಡುಪಿನ ಘಟಕಗಳ ಭೌಗೋಳಿಕ ಚದರುವಿಕೆಯ ಮೇಲೆ 
ಕೇಂದ್ರೀಕರಿಸಿತ್ತು. ಜಿಲ್ಲೆಗಳು / ತಾಲೂಕುಗಳ ಹಿಂದುಳಿದಿರುವ ಪ್ರಮಾಣವನ್ನು ಅವಲಂಬಿಸಿ ರಾಜ್ಯವನ್ನು ಮೂರು 
ವಲಯಗಳಾಗಿ ವರ್ಗೀಕರಿಸಲಾಗಿತ್ತು. 
ಶಿವಮೊಗ್ಗ, ಮಂಡ್ಯ, ಬಿಜಾಪುರ , ಹಾಸನ, ಗುಲ್ಬರ್ಗಾ , ದೊಡ್ಡಬಳ್ಳಾಪುರ ಮತ್ತು ಬಳ್ಳಾರಿಯಂತಹ ಆಂತರಿಕ 
- ಪ್ರದೇಶಗಳನ್ನೊಳಗೊಂಡಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೃಹತ್ ಯೋಜನೆಗಳು ಮತ್ತು ಸಮೂಹ ಆಧಾರಿತ 

ಪಾರ್ಕುಗಳನ್ನು ಅಭಿವೃದ್ಧಿಗೊಳಿಸಲಾಗಿರುವುದು. 
(iii) ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಮೂಲಕ ಕರ್ನಾಟಕ ಸರಕಾರವು ಜವಳಿ ನೀತಿಯಡಿ ಯೋಜನೆಗಳನ್ನು 

ಅನುಷ್ಠಾನಗೊಳಿಸಿದೆ. ( ಸುವರ್ಣ ವಸ್ತ್ರ ನೀತಿ 2008 - 13) 
(iv ) ಮುಂಬರುವ ನೀತಿಯು ಬೃಹತ್‌ನಗರ ಪಾಲಿಕೆ ಮತ್ತು ನಗರಸಭೆ ಮಿತಿಗಳಲ್ಲಿ ಉದ್ಯಮ ಅಭಿವೃದ್ದಿ ದಟ್ಟಣೆಯನ್ನು 

ಕಡಿಮೆಗೊಳಿಸುವತ್ತ ಗಮನಹರಿಸುವುದು ಹಾಗೂ ಅದನ್ನು ಅಂತಹ ಮಿತಿಗಳ ಹೊರಗೆ ಬೆಳೆಸುವುದು . 
( d) ಮಾನವ ಸಂಪನ್ಮೂಲ ಅಭಿವೃದ್ಧಿ: 

ಜವಳಿ ಕ್ಷೇತ್ರದ ಅಭಿವೃದ್ದಿಗಾಗಿ ಭೌತಿಕ ಮೂಲ ಸೌಕರ್ಯವಲ್ಲದೆ ಕುಶಲ ಕಾರ್ಮಿಕ ಲಭ್ಯತೆಯ ಅಗತ್ಯವಿರುವುದು. 
ಉದ್ಯಮದ ಕುಶಲ ಕಾರ್ಮಿಕರ ಅವಶ್ಯಕತೆಯ ಅನುಗುಣವಾಗಿ , ನೀತಿಯಡಿ ಇಲಾಖೆಯು ರಾಜ್ಯದ ನಿರುದ್ಯೋಗಿ ಯುವ 
ಜನರಿಗೆ ತರಬೇತಿ ನೀಡಲು ಮತ್ತು ಉದ್ಯೋಗವನ್ನು ಕಲ್ಪಿಸಲು ಅಸ್ತಿತ್ವದಲ್ಲಿರುವ ಮತ್ತು ಹೊಸ ತರಬೇತಿ ಸಂಸ್ಥೆಗಳನ್ನು 
ಬೆಂಬಲಿಸಿರುವುದು ಹಾಗೂ ಉತ್ತಮ ಸಂಪರ್ಕಗಳನ್ನು ನೀಡಿ ತರಬೇತುದಾರರ ತರಬೇತಿಯನ್ನು ಆಯೋಜಿಸುವ ಮೂಲಕ 
ತರಬೇತುದಾರರ ಒಂದು ಉತ್ತಮ ಗುಂಪನ್ನು ರಚಿಸಿ ಮತ್ತು ತರಬೇತಿ ಕಾರ್ಯಕ್ರಮದ ಗುಣಮಟ್ಟವನ್ನು ಖಚಿತಪಡಿಸಲು 
ಮೌಲ್ಯಮಾಪನ & ಪ್ರಮಾಣೀಕೃತ ಪ್ರಕ್ರಿಯೆಯ ಮೂಲಕ ಕೌಶಲ್ಯದ ಅಂತರಗಳ ಪ್ರಕ್ರಿಯೆಯನ್ನು ದೃಢಗೊಳಿಸುವುದು. ಈ 
ನೀತಿ ಅವಧಿಯಲ್ಲಿ 5 ಲಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಗುರಿ ಹೊಂದಿರುತ್ತದೆ. 
ಆದುದರಿಂದ, ನೀತಿಯು ಕುಶಲ ಅಭಿವೃದ್ದಿ ಉಪಕ್ರಮಗಳಿಗೆ ಬೆಂಬಲ ನೀಡಿರುವುದು . ನೀತಿಯಡಿ ರಾಜ್ಯದ ವಿವಿಧ 
ಭಾಗದಲ್ಲಿ ಸುಮಾರು 3 ಲಕ್ಷ ಉದ್ಯೋಗಾವಕಾಶಗಳನ್ನು ( ಪ್ರತ್ಯಕ್ಷ & ಪರೋಕ್ಷ) ಸೃಷ್ಟಿಸಿರುವುದು. ಕರ್ನಾಟಕ ಸರಕಾರವು 
ವಿವಿಧ ಕುಶಲ ಅಭಿವೃದ್ದಿ ಉಪಕ್ರಮಗಳ ಮೂಲಕ ನೀತಿಯ ನೇತೃತ್ವದಲ್ಲಿ 1.17 ಲಕ್ಷ ಫಲಾನುಭವಿಗಳಿಗೆ ತರಬೇತಿ 

ನೀಡಿರುವುದು . 
( e) ಮೂಲಭೂತಸೌಕರ್ಯ ಅಭಿವೃದ್ಧಿ: 

ನೀತಿ ಅವಧಿಯಲ್ಲಿ ಜಾಗತಿಕವಾಗಿ, ಸ್ಪರ್ಧಾತ್ಮಕವಾಗಿರುವ ಮತ್ತು ರಫ್ತು ಅನುಸರಣೆಯನ್ನು ಪೂರೈಸುವ ಘಟಕಗಳಿಗಾಗಿ 
ಅಗತ್ಯವಿರುವ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಸರಕಾರವು ಸಮೂಹ ಆಧಾರಿತ ಜವಳಿ ಪಾರ್ಕುಗಳು, ಮೆಗಾ 
ಯೋಜನೆಗಳು ಮತ್ತು ಸಿಇಟಿಪಿ ಗಳು ಇತ್ಯಾದಿಯ ಮೂಲಕ ಬೆಂಬಲ ನೀಡಿರುವುದು. ಬಹುತೇಕ ಮೂಲಭೂತ ಸೌಕರ್ಯ 
ಅಭಿವೃದ್ಧಿಯು ಏಕೀಕೃತ ಜವಳಿ ಉತ್ಪಾದನಾ ಚಟುವಟಿಕೆಗಳೊಂದಿಗೆ ಜರುಗಿರುವುದು . 
ಅಭಿವೃದ್ಧಿ ತಂತ್ರದ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ, ಗುಲ್ಬರ್ಗಾ, ಬಿಜಾಪುರ, ಬಳ್ಳಾರಿ, ಹಾಸನ, ಶಿವಮೊಗ್ಗ, ಮಂಡ್ಯ 
ಮತ್ತು ಮೈಸೂರಿನಂತಹ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಜವಳಿ ಪಾರ್ಕುಗಳು ಮತ್ತು ಮೆಗಾ ಯೋಜನೆಗಳನ್ನು 
ಸ್ಥಾಪಿಸಿರುವುದು. 


೮೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


ಭಾಗ ೧ 


(f) ಸಾಮರ್ಥ್ಯ ರಚನೆ: 

ಜವಳಿ ಮತ್ತು ಸಿದ್ಧ ಉಡುಪು ಕ್ಷೇತ್ರಕ್ಕಾಗಿ ಮೂಲಭೂತಸೌಕರ್ಯ ಅಭಿವೃದ್ಧಿಯ ಹೊರತಾಗಿ ಪ್ರಧಾನವಾಗಿ ಸಮಗ್ರ 
ಸಾಮರ್ಥ್ಯ ವರ್ಧಕ ಉದ್ದೇಶಕ್ಕಾಗಿ ಮೃದು ಪೂರೈಕೆಗಳೊಂದಿಗೆ ಉದ್ಯಮವನ್ನು ನೀತಿಯು ಬೆಂಬಲಿಸುವುದು. 
ಪ್ರಮಾಣಾನುಗುಣ ಆರ್ಥಿಕತೆಯನ್ನು ಪಡೆಯಲು ಒಗ್ಗೂಡಿಸುವ ಆಧಾರದ ಮೇಲೆ ಸಾಮರ್ಥ್ಯ ವರ್ಧಕ ಉಪಕ್ರಮಗಳನ್ನು 

ನೀಡಿರುವುದು . ನೀತಿ ಅವಧಿಯಲ್ಲಿ ಬೆಂಬಲಿಸಿದ ಸಾಮರ್ಥ್ಯ ವರ್ಧಕ ಉಪಕ್ರಮಗಳು ಈ ಕೆಳಗಿನಂತಿವೆ: 
(aa ) ವಾಣಿಜ್ಯೋದ್ಯಮ ಅಭಿವೃದ್ಧಿ ಕಾರ್ಯಕ್ರಮ ( ಇಡಿಪಿ): ಉದಯೋನ್ಮುಖ ಸಮರ್ಥ ಉದ್ಯಮಿಗಳ ಮೂಲಕ ಸಣ್ಣ ಮತ್ತು 

ಮಧ್ಯಮ ಜವಳಿ ಕೈಗಾರಿಕೆಗಳಲ್ಲಿ ( ಎಸ್‌ಎಮ್‌ಇ) ಒಂದು ಗಮನಾರ್ಹ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು 
ಪಡೆಯಲು ಇಲಾಖೆಯಿಂದ ಇಡಿಪಿಗಳನ್ನು ಆಯೋಜಿಸಿರುವುದು. ಈ ಕಾರ್ಯಕ್ರಮಗಳು ಜವಳಿ ನೀತಿಯ 
ಅನುಕೂಲಗಳನ್ನು ಪ್ರಚಾರ ಮಾಡುವುದರಿಂದ ಮತ್ತು ಜವಳಿ ಕ್ಷೇತ್ರದ ತಾಂತ್ರಿಕ ವಿಭಾಗದ ಮೇಲೆ ಜಾಗೃತಿ 
ಮೂಡಿಸುವುದರ ಹೊರತಾಗಿ ಹೊರಬರುತ್ತಿರುವ ಉದ್ಯಮಿಗಳಿಗೆ ಕೌಶಲ್ಯ ಮತ್ತು ನಡವಳಿಕೆಯ 
ಪ್ರಾಮುಖ್ಯತೆಯೊಂದಿಗೆ ವಾಣಿಜ್ಯೋದ್ಯಮದ ಗುಣಗಳ ಮೂಲಭೂತ ಜ್ಞಾನವನ್ನು ನೀಡಿರುವುದು. ಇಡಿಪಿಯನ್ನು 

ರಾಜ್ಯದ ಎಲ್ಲಾ 30 ಜಿಲ್ಲೆಯಲ್ಲಿ ಕೈಗೊಳ್ಳಲಾಗಿದ್ದು ಸುಮಾರು 900 ಉದ್ಯಮಿಗಳು ಪ್ರಯೋಜನವನ್ನು ಪಡೆದಿರುತ್ತಾರೆ . 
(bb) ತರಬೇತುದಾರರ ತರಬೇತಿ ( ಟಿಓಟಿ): ಇಲಾಖೆಯು ರಾಜ್ಯದುದ್ದಕ್ಕೂ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲು 

ತರಬೇತಿದಾರರ ಸಾಮರ್ಥ್ಯವನ್ನು ಹೆಚ್ಚಿಸಲು ತರಬೇತಿದಾರರ ತರಬೇತಿಯನ್ನು ( ಟಿಓಟಿ) ರೂಪಿಸಿರುವುದು ಮತ್ತು 

ನಡೆಸಿರುವುದು. 
(cc) ಅಂತಾರಾಷ್ಟ್ರೀಯ ವ್ಯಾಪಾರ ಪ್ರದರ್ಶನ / ವಸ್ತುಪ್ರದರ್ಶನಗಳು: ಇಲಾಖೆಯು ವಿವಿಧ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ 

ಮೇಳಗಳಲ್ಲಿ ಮತ್ತು ವ್ಯಾಪಾರ ಪ್ರದರ್ಶನಗಳಲ್ಲಿ ಪಾಲ್ಗೊಂಡಿರುವುದು. 
(dd) ಕಾರ್ಯಾಗಾರಗಳು: ಉದ್ಯಮದ ಲಾಭಕ್ಕಾಗಿ ಇಲಾಖೆಯು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳ ಸ್ಥಾಪನೆ ಮತ್ತು ತಾಂತ್ರಿಕ 

ಜವಳಿ ಕಾರ್ಯಾಗಾರಗಳನ್ನು ಆಯೋಜಿಸಿರುವುದು. 
( g ) ಮಾನವ / ಸಾಮಾಜಿಕ ಸೂಚಕ ಸುಧಾರಣೆಗಳು: 

ಮಾನವ / ಸಾಮಾಜಿಕ ಸೂಚಕ ಸುಧಾರಣೆಗಾಗಿ, ಉದ್ಯೋಗಿಗಳಿಗೆ ಉತ್ತಮ ದುಡಿಮೆ ಸ್ಥಿತಿಗಳನ್ನು ಒದಗಿಸುವಲ್ಲಿ ಸುಧಾರಣೆಗಳನ್ನು 
ಮಾಡಲು ಫಲಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳುವ ಉದ್ಯಮಗಳಿಗೆ ಬೆಂಬಲ ನೀಡುವತ್ತ ಈ ನೀತಿಯು ಗಮನವಹಿಸುವುದು. ಪ್ರೋತ್ಸಾಹ 
ಧನದ ನಿರ್ದಿಷ್ಟ ಭಾಗವನ್ನು ಅಂತಹ ಸುಧಾರಣೆಗಳನ್ನು ಅಳೆಯಲು ನಿಗದಿಪಡಿಸಿದ ನಿಯಮಾವಳಿಗಳ ಅನುಸರಣೆಯನ್ನು ಸಾಧಿಸಿದ 
ನಂತರ ನೀಡಲಾಗುವುದು. 
ಪೂರ್ಣ ಜವಳಿ ಮೌಲ್ಯ ಸರಣಿಯ ತಂತ್ರಜ್ಞಾನ ಉನ್ನತ್ತೀಕರಣ: 
(1) ಭಾರತ ಸರ್ಕಾರದ ಟಿ . ಯು .ಟಫ್.ಎಸ್ ಅನುಸಾರ ಸಹಾಯಧನ ಪಡೆಯಲು ಬೆಂಬಲ ಮತ್ತು ಉತ್ತೇಜನದ ಹೊರತಾಗಿ, 

ಉದ್ಯಮಿಗಳು ತಮ್ಮ ಉತ್ಪಾದನಾ ತಾಂತ್ರಿಕತೆಗಳನ್ನು ಆಧುನೀಕರಿಸುವ ಸಲುವಾಗಿ ಹೆಚ್ಚುವರಿ ಪ್ರೋತ್ಸಾಹ ಧನವಾಗಿ ಈ 
ನೀತಿಯು ತಂತ್ರಜ್ಞಾನದ ಉನ್ನತೀಕರಣ , ಗುಣಮಟ್ಟ ಪರೀಕ್ಷಣಾ ಉಪಕರಣಗಳು ಇತ್ಯಾದಿಗಳಿಗಾಗಿ ಬಂಡವಾಳ 

ಅನುದಾನವನ್ನೂ ನೀಡುವುದು. 
(ii) . ನೀತಿಯ ಅವಧಿಯಲ್ಲಿ, ಪೂರ್ಣ ಮೌಲ್ಯ ಸರಣಿಯಲ್ಲಿ ತಂತ್ರಜ್ಞಾನದ ಉನ್ನತೀಕರಣವು ಗಮನಾರ್ಹವಾಗಿ ಹೆಚ್ಚಾಗಿದೆ. 

ತಂತ್ರಜ್ಞಾನದ ಉನ್ನತೀಕರಣ ಮತ್ತು ಉತ್ಪಾದನಾ ಸೌಲಭ್ಯಗಳ ಆಧುನೀಕರಣದಲ್ಲಿ ಹೂಡಿಕೆಗಳನ್ನು ಮಾಡಲಾಗಿದೆ. 
ಇದರಿಂದಾಗಿ ಮಾರುಕಟ್ಟೆ ಮಾನದಂಡ ಮತ್ತು ಅಗತ್ಯ ಪ್ರಮಾಣಾನುಸಾರವಾಗಿ ಸರಕುಗಳನ್ನು ಪೂರೈಸಲು ಘಟಕಗಳಿಗೆ 
ಸಹಾಯವಾಗಿದೆ. 
ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ, ಇಲಾಖೆಯು ಉದ್ಯಮಿಗಳಿಗಾಗಿ ರಾಜ್ಯಾದ್ಯಂತ 

ಇ. ಡಿ. ಪಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು. 
ಜವಳಿಯ ಮೌಲ್ಯ ಸರಣಿಗಳನ್ನುದ್ದೇಶಿಸುವ ಸಲುವಾಗಿ, ಈ ನೀತಿಯು ಎಲ್ಲಾ ಚಟುವಟಿಕೆಗಳು ಮತ್ತು ಎಲ್ಲಾ ಇತರ ಪೂರಕ ಚಟುವಟಿಕೆಗಳನ್ನು 
ವ್ಯಾಪಿಸಿದೆ. ಬೆಂಬಲ ನೀಡಲು, ಉದ್ಯಮವು ಅನುಮೋದಿಸಿದ ಎಲ್ಲಾ ದೌರ್ಬಲ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ ಎಂದು ಈ ನೀತಿಯು 
ಖಚಿತಪಡಿಸಿದೆ. ಉದ್ಯಮದಿಂದ ಒಳ್ಳೆಯ ಪ್ರತಿಕ್ರಿಯೆ ಬಂದಿರುವುದರಿಂದ ಮತ್ತು ಹೆಚ್ಚಿನ ಪ್ರಯತ್ನಗಳನ್ನು ಸೆಳೆಯಲಾಗಿರುವುದರಿಂದ, ಹೊಸ 
ನೀತಿಯು ಮಧ್ಯವರ್ತನೆಯ ಕೇಂದ್ರೀಕರಣ ಪ್ರದೇಶಗಳೊಂದಿಗೆ ಮುಂದುವರಿಯುವುದು. 
ಸಮೂಹ ಆಧಾರಿತ ಅಭಿವೃದ್ಧಿ ತಂತ್ರ 
( a) ಸಮೂಹ ಆಧಾರಿತ ಅಭಿವೃದ್ಧಿಯು ಎಲ್ಲವನ್ನೂ ಒಳಗೊಳ್ಳುವ ವಲಯದಲ್ಲಿ ಸಂಘಟಿತವಾಗಿ ಘಟಕಗಳಿಗೆ ಬೆಂಬಲ ನೀಡಲು 

ಪ್ರಯತ್ನಿಸುವ ಒಂದು ವಿಧಾನ. ಈ ವಿಧಾನವು ವಿಭಜಿತ ಪ್ರಯೋಜನಗಳಲ್ಲದೆ ಪೂರ್ಣ ಕೈಗಾರಿಕೋದ್ಯಮಕ್ಕೆ 
ಪ್ರಯೋಜನವನ್ನೊದಗಿಸುತ್ತದೆ. 
ಸಮೂಹ ಅಭಿವೃದ್ಧಿ ಮಾದರಿಯು ಆಧುನಿಕ ಭೌತಿಕ ಮತ್ತು ಸಾಮಾಜಿಕ ಸೌಕರ್ಯಗಳ ಪೂರೈಕೆ, ಕಚ್ಚಾ ವಸ್ತುಗಳ ಬೃಹತ 
ಪ್ರಮಾಣದ ಕೊಳ್ಳುವಿಕೆ, ಆಧುನಿಕ ತಂತ್ರಜ್ಞಾನ ಮತ್ತು ಉಪಕರಣಗಳ ಗಳಿಸುವಿಕೆ, ಸಂಸ್ಥೆಗಳಿಂದ ಆರ್ಥಿಕ ಬೆಂಬಲ ಮತ್ತು ಸಂಘಟಿತ 
ಸ್ವದೇಶಿ ಮತ್ತು ಅಂತರಾಷ್ಟ್ರೀಯ ಮಾರುಕಟ್ಟೆಗಳನ್ನು ತಲುಪುವುದರಿಂದ ಹಿಡಿದು ಆಧುನಿಕ ಉತ್ಪಾದನೆ ಮತ್ತು ವ್ಯಾಪಾರ ರೂಢಿಗಳ 
ಅಳವಡಿಕೆ ಮತ್ತು ಸೂಕ್ತ ಪರಿಸರ ಸಂರಕ್ಷಣಾ ಕ್ರಮಗಳವರೆಗೆ ತಮ್ಮ ವ್ಯಾಪಾರದ ಪ್ರತಿ ಪ್ರಮುಖ ಅಂಶದಲ್ಲಿ ಸಾಮೂಹಿಕ ದಕ್ಷತೆಯನ್ನು 
ಸಾಧಿಸುವತ್ತ ಗುರಿಹೊಂದಿರುವುದು. ಈ ಉಪಕ್ರಮದ ಮೂಲ ಉದ್ದೇಶವೆಂದರೆ ಎಸ್.ಎಮ್. ಇ. ಗಳಿಗೆ ಬೃಹತ್ ಸ್ಪರ್ಧಿಗಳೊಂದಿಗಿನ 
ಒಂದು ಸಮಮಟ್ಟದ ಅವಕಾಶವನ್ನು ಒದಗಿಸುವುದು ಮತ್ತು ಅದೇ ಸಮಯದಲ್ಲಿ ಪ್ರತ್ಯೇಕ ವ್ಯಾಪರಗಳ ಸಮಗ್ರತೆಯನ್ನು 
ಉಳಿಸಿಕೊಳ್ಳುವುದು. 


h ) 


( 6) 


( b ) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


೮೪೩ 


( c) 


(7) 


(8) 


( ೩) 


ಸಂಬಂಧಿತ ಅಥವಾ ಪೂರಕ ಶ್ರೇಣಿಯ ಉತ್ಪನ್ನಗಳನ್ನು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉದ್ಯಮಿಗಳ ಒಂದು ಗುಂಪು 
ಜೊತೆಗೂಡುವಂತೆ ಸಮೂಹಗಳನ್ನು ಸಂಘಟಿಸಲಾಗುವುದು | ಅಭಿವೃದ್ದಿಪಡಿಸಲಾಗುವುದು. ಇದರಿಂದಾಗಿ ಅವರು ಜೊತೆಗೂಡಿ 
ಸಾಮಾನ್ಯ ಸವಾಲುಗಳು ಮತ್ತು ಅವಕಾಶಗಳನ್ನು ಎದುರಿಸುವ ಮತ್ತು ಸಾಮೂಹಿಕ ದಕ್ಷತೆಯನ್ನು ಸಾಧಿಸುವ ಉದ್ದೇಶದೊಂದಿಗೆ ಸೇರಿ 
ಅವರ ವೈಯಕ್ತಿಕ ಸಾಮರ್ಥ್ಯದ ಹೊರಗಿರುವ ಮಾರುಕಟ್ಟೆಗಳನ್ನು ಭೇದಿಸುವರು. ಅಂತೆಯೇ ಈ ಸಮೂಹಗಳನ್ನು ಭಾರತ ಸರ್ಕಾರದ 
ಜವಳಿ ಸಚಿವಾಲಯದ ಸಂಘಟಿತ ಜವಳಿ ಪಾರ್ಕ್‌ಗಳಿಗಾಗಿ ಮಾಡಿದ ಯೋಜನೆ ( ಎಸ್ . ಐ . ಟಿ. ಪಿ ) ಗಾಗಿ ರಚಿಸಿರುವ ಸೂಚ್ಯಂಕಗಳ 

ಅನುಸಾರ ಅಭಿವೃದ್ಧಿಪಡಿಸಲಾಗುವುದು. 
ಪ್ರಸಕ್ತ ಸಮೂಹಗಳು / ಬ್ರೌನ್ ಫೀಲ್ಡ್ ಸಮೂಹ ಅಭಿವೃದ್ಧಿಗೆ ಬೆಂಬಲ: 

ಒಂದು ಸಮೂಹ ಆಧಾರಿತ ಅಭಿವೃದ್ಧಿ ತಂತ್ರವು ರಾಜ್ಯದಲ್ಲಿ , ಜವಳಿ ಘಟಕಗಳನ್ನು ಹೊಂದಿರುವ ಅಸ್ತಿತ್ವದಲ್ಲಿರುವ ಕೈಗಾರಿಕಾ 
ಎಸ್ಟೇಟ್‌ಗಳನ್ನು ಅಳವಡಿಸಿಕೊಳ್ಳಲು ಪ್ರಸ್ತಾಪಿಸಲಾಗುವುದು. ಈ ಘಟಕಗಳು ಮೌಲ್ಯ ಸರಣಿಯ ಉಪ ಕ್ಷೇತ್ರಗಳ ಅಥವಾ ಒಂದು 
ಸಂಯೋಜಿತ ಜವಳಿ ಘಟಕವನ್ನು ಹೊಂದಿರುವುದು . 
ಇದರ ಉದ್ದೇಶವು ಕ್ಷೇತ್ರದ ಸುಸ್ಥಿರ ಬೆಳವಣಿಗೆಯನ್ನು ಮುಂದುವರಿಸುವುದು, ವಿಸ್ತರಣೆ ಅಥವಾ ತಂತ್ರಜ್ಞಾನ ಉನ್ನತೀಕರಣದ 
ಮೂಲಕ ಅಂತಾರಾಷ್ಟ್ರೀಯವಾಗಿ ಸ್ಪರ್ಧಾತ್ಮಕವಾಗುವುದು. 
ಹಾಲಿ ಇರುವವಾಗಿ ಅಲಭ್ಯವಿರುವ ಸಾಮಾನ್ಯ ಸೌಕರ್ಯಗಳು ಮತ್ತು ಸಿಇಟಿಪಿ ಇತ್ಯಾದಿಯಂತಹ ಬಂಡವಾಳಕ್ಕಾಗಿ ರಾಜ್ಯ 
ಸರಕಾರವನ್ನು ಸಂಪರ್ಕಿಸಲು ಅಸ್ತಿತ್ವದಲ್ಲಿರುವ ಕೈಗಾರಿಕಾ ಎಸ್ಟೇಟ್‌ಗಳಲ್ಲಿ ಅಥವಾ ಹೊರಗಿನ ಜವಳಿ ಘಟಕಗಳೊಂದಿಗೆ 
ಸಂಘಟನೆಗಳನ್ನು ನಿರ್ಮಿಸಬಹುದು. 
ಕೈಗಾರಿಕಾ ಎಸ್ಟೇಟ್ ಮತ್ತು ಹತ್ತಿರದ ಘಟಕಗಳ ಮೃದು ಪೂರೈಕೆಗಳ ( ಸಾಫ್ಟ್ ಇನ್‌ಪುಟ್ಸ್ ) ಅಭಿವೃದ್ದಿಗಾಗಿ ರಾಜ್ಯ ಸರಕಾರವು 
ಧನಸಹಾಯ ಮಾಡುವುದು. ಕುಶಲ ಅಭಿವೃದ್ಧಿ, ಮಾರುಕಟ್ಟೆ/ ಬ್ಯಾಂಡಿಂಗ್ ಮತ್ತು ಸಾಮರ್ಥ್ಯ ವರ್ಧಕದ ರೂಪದಲ್ಲಿ ಈ ಮೃದು 
ಪೂರೈಕೆಗಳ ( ಸಾಫ್ಟ್ ಇನ್‌ಪುಟ್) ನ್ನು ನೀಡಲಾಗುವುದು. ಈ ಸಹಯೋಗವು ಸಾಮಾನ್ಯ ಸೌಕರ್ಯಗಳ ಕಾರ್ಯಾಚರಣೆಗಳು ಮತ್ತು 

ನಿರ್ವಹಣಾ ಚಟುವಟಿಕೆಗಳನ್ನು ಒಯ್ಯುವುದು. 
ಸಿದ್ಧ ಉಡುಪಿನ ಕ್ಷೇತ್ರ 

ಸಿದ್ದ ಉಡುಪಿನ ಕ್ಷೇತ್ರವು ಜವಳಿ ಮೌಲ್ಯ ಸರಣಿಯ ಕೊನೆಯ ಹಂತವಾಗಿದ್ದು , ಸಿದ್ಧ ಉಡುಪು ಕ್ಷೇತ್ರವು ಕಡಿಮೆ ಬಂಡವಾಳ ಮತ್ತು 
ಹೆಚ್ಚು ಉದ್ಯೋಗಕಲ್ಪಿಸುವ ಕ್ಷೇತ್ರವಾಗಿರುತ್ತದೆ. ಕಳೆದ ನೀತಿ ಅವಧಿಯಲ್ಲಿ ಸಿದ್ಧ ಉಡುಪು ಕ್ಷೇತ್ರದಲ್ಲಿ ಪ್ರತೀ ಒಂದು ಲಕ್ಷ ಹೂಡಿಕೆಯು 
ಸುಮಾರು 2 -3 ಉದ್ಯೋಗಗಳನ್ನು ಸೃಷ್ಟಿಸಿರುವುದು. ಈ ಉದ್ಯಮವು ಮಹಿಳಾ ಸ್ನೇಹಿ ಉದ್ಯೋಗವಾಗಿದ್ದು ಹೆಚ್ಚಿನ ಸಂಖ್ಯೆಯ 
ಮಹಿಳೆಯರಿಗೆ ಉದ್ಯೋಗ ನೀಡುವುದು. ಅತ್ಯಾಧುನಿಕ ನೈಪುಣ್ಯದ ಅಗತ್ಯವಿಲ್ಲದಿರುವುದರಿಂದ ಈ ಕ್ಷೇತ್ರವು ಗ್ರಾಮೀಣ 
ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ನೀಡುವುದು. ಕರ್ನಾಟಕ ವಿಶೇಷವಾಗಿ ಬೆಂಗಳೂರು ದೀರ್ಘ ಸಮಯದಿಂದ ಸಿದ್ಧ ಉಡುಪು 
ಉದ್ಯಮವನ್ನು ಹೊಂದಿರುವುದು. ಬೆಂಗಳೂರಿನ ಉಡುಪಿನ ಘಟಕಗಳು ಪ್ರಾಥಮಿಕವಾಗಿ, ನೂತನ ಶೈಲಿಯ ಉಡುಪನ್ನು ಆಧರಿಸಿ 
ವೊವೆನ್ ಉಡುಪನ್ನು ಉತ್ಪಾದಿಸುವುದು. ಸುಮಾರು 15,000 ಮಧ್ಯಮ ಮತ್ತು ಬೃಹತ್ ಘಟಕಗಳು ಬೆಂಗಳೂರಿನಲ್ಲಿರುತ್ತವೆ ಮತ್ತು 

ಬೆಂಗಳೂರು ಸುತ್ತುಮುತ್ತ ಹಾಗೂ ಬಳ್ಳಾರಿಯಲ್ಲಿ ಸಣ್ಣ ಘಟಕಗಳಿರುತ್ತವೆ. 
( b) ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಈ ಕ್ಷೇತ್ರಕ್ಕೆ ಸಾಮರ್ಥ್ಯವಿರುವುದರಿಂದ, ಸಿದ್ಧ ಉಡುಪುಗಳ ಕ್ಷೇತ್ರದಲ್ಲಿ ಹೂಡಿಕೆಗಳನ್ನು 

ಆಕರ್ಷಿಸಲು ಮುಂಬರುವ ನೀತಿಯು ಮುಂದುವರೆಸುವುದು. 
ತಾಂತ್ರಿಕ ಜವಳಿ 
( a) ಭಾರತದಲ್ಲಿ , ಮೌಲ್ಯಾಧರಿತ ವಸ್ರೋದ್ಯಮವು ತಾಂತ್ರಿಕ ಜವಳಿ ಎಂದು ಸಾಮಾನ್ಯವಾಗಿ ಉಲ್ಲೇಖಿಸುವ ಒಂದು ಕ್ಷೇತ್ರದಲ್ಲಿ ಒಟ್ಟಾಗಿ 

ವರ್ಗಿಕರಿಸಿರುವುದು. ಈ ಕ್ಷೇತ್ರವು ಫೈಬರನ್ನು ಕೈಗಾರಿಕಾ ಉತ್ಪನ್ನಗಳಾಗಿ ಪರಿವರ್ತಿಸುವುದು. ಭಾರತೀಯ ತಾಂತ್ರಿಕ ಜವಳಿ ಉದ್ಯಮವು 

ನೂತನ ಮತ್ತು ಹೆಚ್ಚು ಅಸಂಘಟಿತವಾಗಿರುವುದು , 
( b ) | ಭಾರತ ಸರಕಾರ, ಜವಳಿ ಸಚಿವಾಲಯದ ಅನುಸಾರ 2011 - 12ನೇ ವರ್ಷದಲ್ಲಿ ಭಾರತದಲ್ಲಿ ತಾಂತ್ರಿಕ ಜವಳಿ ಮಾರುಕಟ್ಟೆಯ ಗಾತ್ರವು 

ರೂ .63,202 ಕೋಟಿ ಎಂದು ಅಂದಾಜಿಸಲಾಗಿದೆ. ಇದು ವರ್ಷಾನುವರ್ಷ ಶೇ . 11 % ರ ವಾರ್ಷಿಕ ಬೆಳವಣಿಗೆಯೊಂದಿಗೆ 2007 - 08 
ರಲ್ಲಿ ರೂ .41,756 ಕೋಟಿಯಿಂದ ಹೆಚ್ಚಳವಾಗಿರುವುದು. 12ನೇ ಪಂಚ ವಾರ್ಷಿಕ ಯೋಜನೆಗಾಗಿ ತಾಂತ್ರಿಕ ಜವಳಿಯ ಉಪ- ಗುಂಪಿನ 
ಅನುಸಾರ ತಾಂತ್ರಿಕ ಜವಳಿ ಕೈಗಾರಿಕಾ ಮಾರುಕಟ್ಟೆಯ ಗಾತ್ರವು 2016 -17 ರಲ್ಲಿ ವರ್ಷಾನುವರ್ಷ ಶೇ 20 % ರ ಬೆಳವಣಿಗೆ 
ದರದೊಂದಿಗೆ ರೂ .1,58,540 ಕೋಟಿತಲುಪುವುದು . 
ಕೃಷಿ, ನಿರ್ಮಾಣ, ರಕ್ಷಣೆ, ರಸ್ತೆಗಳು | ಹೆದ್ದಾರಿಗಳು, ಅಣೆಕಟ್ಟುಗಳು , ಆಸ್ಪತ್ರೆಗಳು, ಮೋಟಾರು ವಾಹನಗಳು, ಹಡಗು ನಿರ್ಮಾಣ , 
ವಿಮಾನಗಳು , ಏರೋಸ್ಪೇಸ್, ಪ್ಯಾಕೇಜಿಂಗ್, ಸಜ್ಜು | ಆಂತರಿಕ ಪೀಠೋಪಕರಣಗಳು , ಕ್ರೀಡಾ ಉಪಕರಣಗಳು, ಪರಿಸರ ರಕ್ಷಣೆ, 
ಫಲಕಗಳು ಇತ್ಯಾದಿಗಳಾದಂತಹ ಆರ್ಥಿಕ ಚಟುವಟಿಕೆಗಳ ಒಂದು ವಿಶಾಲ ವ್ಯಾಪ್ತಿಯಲ್ಲಿ ತಾಂತ್ರಿಕ ಜವಳಿ ಮತ್ತು ನಾನ್ -ವೊವನ್ 
ಉತ್ಪನ್ನಗಳನ್ನು ಬಳಸುವುದು. 
ತಾಂತ್ರಿಕ ಜವಳಿಯು ಜವಳಿ ಮೌಲ್ಯ ಸರಣಿಯಲ್ಲಿ ಪ್ರಮುಖ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಒಂದಾಗಿರುವುದರಿಂದ ಕರ್ನಾಟಕ 
ಸರಕಾರವು ತಾಂತ್ರಿಕ ಜವಳಿ ಕ್ಷೇತ್ರದ ಮೇಲೆ ವಿಶೇಷ ಒತ್ತು ನೀಡುವುದು. ಬೃಹತ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ 

ಇರುವ ತಾಂತ್ರಿಕ ಜವಳಿ ಮತ್ತು ನಾನ್‌ವೊವೆನ್‌ಗಳ ಉತ್ಪಾದನೆಗಾಗಿ ಜಾಗತಿಕ ಕೇಂದ್ರವಾಗಲು ಕರ್ನಾಟಕಕ್ಕೆ ಸಾಮರ್ಥ್ಯವಿರುವುದು. 
ಜವಳಿ / ತಾಂತ್ರಿಕ ಜವಳಿ ಉತ್ಕೃಷ್ಟತೆಯ ಕೇಂದ್ರ 
( a) ಜ್ಞಾನ ಆಧಾರಿತ ಸಂಶೋಧನೆ ಸಂಬಂಧಿತ ಕೈಗಾರಿಕೆಯಾದಲ್ಲಿ ಜವಳಿ ಕ್ಷೇತ್ರ ಮತ್ತು ತಾಂತ್ರಿಕ ಜವಳಿಯಲ್ಲಿರುವ ಪ್ರವೃತ್ತಿಯ 

ಬದಲಾವಣೆಯಿಂದಾಗಿ ಜವಳಿಗಾಗಿ ಉತ್ಕೃಷ್ಟತೆ ಕೇಂದ್ರದ ಅಗತ್ಯವಿರುವುದು. ಜವಳಿ ಉತ್ಕೃಷ್ಟತೆಯ ಕೇಂದ್ರವನ್ನು ರಾಜ್ಯದಲ್ಲಿ ಕರ್ನಾಟಕ 


( 9 ) 


( 10) 


೮೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


ಭಾಗ ೧ 


332 


5 


ಸರ್ಕಾರದ ಪ್ರಮುಖ ಪಾಲುದಾರಿಕೆಯಲ್ಲಿ, ಬಾಂಬೆ ಟೆಕ್ಸ್ಟೈಲ್ ರಿಸರ್ಚ್ ಅಸೋಸಿಯೇಶನ್ ( ಬಿ. ಟಿ.ಆರ್. ಏ) ನಂಥ ಅವಶ್ಯಕ 
ಸಾಮರ್ಥ್ಯ ಹೊಂದಿರುವ ಇತರ ಸಂಸ್ಥೆಗಳು ಅಥವಾ ರಾಜ್ಯದ ಯಾವುದೇ ಪ್ರಖ್ಯಾತ ತಾಂತ್ರಿಕ ಸಂಸ್ಥೆಗಳ ಸಹಯೋಗದೊಂದಿಗೆ 
ಸ್ಥಾಪಿಸಲಾಗುವುದು, ಜವಳಿ ಉತ್ಕೃಷ್ಟತೆಯ ಕೇಂದ್ರದ ನಿಧಿ ಪೂರೈಕೆಯನ್ನು ರಾಜ್ಯ ಸರ್ಕಾರವು ಭರಿಸುವುದು. 
ಉತ್ಕೃಷ್ಟತೆಯ ಕೇಂದ್ರದಿಂದ ಕೈಗೊಳ್ಳಲಾಗುವ ವಿವಿಧ ಚಟುವಟಿಕೆಗಳು : 

ಸಂಶೋಧನೆ ಮತ್ತು ಅಭಿವೃದ್ಧಿ 
ಮಾನವ ಸಂಪನ್ಮೂಲ ಅಭಿವೃದ್ಧಿ 
ಜವಳಿ ಪರೀಕ್ಷೆ ಮತ್ತು ಮೌಲ್ಯಮಾಪನ 
ತಾಂತ್ರಿಕ ಸೇವೆಗಳು ಮತ್ತು ಸಲಹೆ 
ಉಪಕರಣ ( ಇನ್ನುಮೆಂಟೇಷನ್) 

ಒದಗುವಿಕೆ ಕೇಂದ್ರ ( ಇನ್‌ಕ್ಯುಬೇಷನ್ ಸೆಂಟರ್) 
( vi) ಕೈಗಾರಿಕಾ ಪತ್ರಿಕೆಗಳ ಪ್ರಕಾಶನ 
ಈ ಕೇಂದ್ರವು ತಾಂತ್ರಿಕ ಜವಳಿ ಉತ್ಪನ್ನಗಳ ಅಭಿವೃದ್ಧಿಯಲ್ಲಿ ಉತ್ಪಾದಕರನ್ನು ಮತ್ತು ಅತ್ಯಂತ ವೈಜ್ಞಾನಿಕ ರೀತಿಯಲ್ಲಿ ತಾಂತ್ರಿಕ ಜವಳಿ 
ಉತ್ಪನ್ನಗಳನ್ನು ಅಳವಡಿಸುವಲ್ಲಿ ಬಳಕೆದಾರರಿಗೆ ಸಹಾಯಮಾಡುವುದು. ಆರ್‌& ಡಿ ಮತ್ತು ತರಬೇತಿಯ ಮೂಲಕ ಸಂಯುಕ್ತವಾಗಿ 
ಜ್ಞಾನ ವರ್ಧನೆಯು ಇದರ ಗುರಿಯಾಗಿದೆ. ತಾಂತ್ರಿಕ ಜವಳಿ ಫೈಬರ್‌ಗಳ ಅಭಿವೃದ್ಧಿ ( ನೈಸರ್ಗಿಕ ಮತ್ತು ಕೃತಕ ಫೈಬರ್‌ಗಳು ), ನೇಯ್ದ 
ಮತ್ತು ನಾನ್‌ವೊವನ್ ಉತ್ಪನ್ನಗಳ ಅಭಿವೃದ್ಧಿ, ತಾಂತ್ರಿಕವಾಗಿ ನವೀಕರಿಸಿದ ಉತ್ಪಾದನಾ ಪ್ರಕ್ರಿಯೆ , ವಿನ್ಯಾಸ ಮತ್ತು ಪರೀಕ್ಷಾ 
ಸೌಲಭ್ಯಗಳು, ಇತ್ಯಾದಿಗಳಿಗಾಗಿ ಆರ್ & ಡಿ ಯೋಜನೆಗಳನ್ನು ಕ್ಷೇತ್ರದಲ್ಲಿ ಕೈಗೊಳ್ಳಲಾಗುವುದು. 
ಉಷ್ಣತೆಯ ಕೇಂದ್ರವು ಜವಳಿ ಕ್ಷೇತ್ರದಲ್ಲಿ ವಿನ್ಯಾಸ ಅಭಿವೃದ್ಧಿ ಮತ್ತು ನೂತನ ಶೈಲಿ ಪ್ರವೃತ್ತಿಗಳನ್ನು ಮುನ್ಸೂಚಿಸಲು ಒಂದು ಪ್ರಧಾನ 
ಪಾತ್ರ ವಹಿಸುವುದು. ಇದು ಕಾರ್ಯಗಾರಗಳನ್ನು ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಸಂಘಟಿಸಲು ನೆರವು ನೀಡುವುದು ಮತ್ತು 
ಹೊಸ ಹೂಡಿಕೆದಾರರಿಗಾಗಿ ತಾಂತ್ರಿಕ ಪರಿಣತಿಯನ್ನು ಸಾಧಿಸಲು ಕೈಗಾರಿಕಾ ತಜ್ಞರಿಂದ ಸಮರ್ಥ ಮಾರ್ಗದರ್ಶನ ಬೆಂಬಲವನ್ನೂ 
ನೀಡುವುದು. 
ರಫ್ತುಗಳನ್ನು ಪ್ರೋತ್ಸಾಹಿಸುವ ಅಂತಾರಾಷ್ಟ್ರೀಯ ಮಾನದಂಡಗಳ ಅನುಸಾರ ಉತ್ಪಾದನಾ ಪ್ರಕ್ರಿಯೆ ಮತ್ತು ಪೂರ್ಣಗೊಂಡ ಸರಕಿಗೆ 
ಉತ್ತಮ ದೃಢೀಕರಣವೂ ಸ್ಥಾಪಿಸಲ್ಪಡುವುದು. 
ತಾಂತ್ರಿಕ ಜವಳಿ ಉತ್ಪನ್ನಗಳ ಹೊಸ ಉತ್ಪನ್ನ ಅಭಿವೃದ್ಧಿಯ ವೇಗವನ್ನು ವರ್ಧಿಸಲು, ಉತ್ಪಾದನೆ ಮತ್ತು ಮಾರಾಟ ಚಟುವಟಿಕೆಗಳನ್ನು 
ಸಾಗಿಸುವ ಸಲುವಾಗಿ ಒದಗುವಿಕೆ ಕೇಂದ್ರವನ್ನು ಸ್ಥಾಪಿಸಲಾಗುವುದು . ಹೊಸ ಹೂಡಿಕೆದಾರರು ವಾಣಿಜ್ಯ ಉತ್ಪಾದನೆಯ ಮೂಲರೂಪ 
(ಪ್ರೋಟೋಟೈಪ್) ತಯಾರಿಕೆಗೆ ಮತ್ತು ಉತ್ಪನ್ನ ಅಭಿವೃದ್ಧಿಗಾಗಿ ಒದಗುವಿಕೆ ಕೇಂದ್ರವನ್ನು ಸದುಪಯೋಗಿಸಿಕೊಳ್ಳಬಹುದು. 
ಒದಗುವಿಕೆಯ ಕೇಂದ್ರವು ಉತ್ತಮ ವ್ಯವಹಾರ ಯೋಚನೆಗಳನ್ನು ಹೊಂದಿರುವ, ಆದರೆ ವ್ಯಾಪಾರ ಪ್ರಸ್ತಾಪನೆಯನ್ನು ಬಳಸುವ ಹಿನ್ನಲೆ 
ಇಲ್ಲದ ಸಣ್ಣ ಆರಂಭಗಳಿಗೆ ವಿಭಿನ್ನ ವ್ಯಾಪಾರ ಪರಿಹಾರಗಳನ್ನು ಒದಗಿಸುವುದು . ಬೃಹತ್ ಉತ್ಪಾದನೆಯಲ್ಲಿ ತೊಡಗುವ ಮುನ್ನ ತಮ್ಮ 
ಯೋಚನೆಯಲ್ಲಿ ಕೆಲಸಮಾಡಲು ಕಚೇರಿ ಸೌಲಭ್ಯಗಳು, ಸಂಪನ್ಮೂಲಗಳು ಮತ್ತು ವ್ಯಾಪಾರ ಜಾಲ ಬೆಂಬಲದೊಂದಿಗೆ ಪೂರಕ 

ಉದ್ಯಮ ಸ್ಥಳವನ್ನು ನೀಡುವುದು. 
( h ) | ಮಾದರಿ ಪ್ರದರ್ಶನಗಳು, ಜಾಗೃತಿ ಕಾರ್ಯಕ್ರಮಗಳು , ಇ - ಗ್ರಂಥಾಲಯ , ವೀಡಿಯೋ ಕಾನ್ಸರೆನ್ಸಿಂಗ್ ಮತ್ತು ಪುಸ್ತಕಗಳು ಮತ್ತು 

ವರದಿಗಳ ಪ್ರಕಟಣೆ ಉತ್ಪಾದಕರಿಗೆ ಮತ್ತು ತಾಂತ್ರಿಕ ಜವಳಿ ಉತ್ಪನ್ನಗಳ ಬಳಕೆದಾರರಿಗೆ ತಾಂತ್ರಿಕ ಪರಿಣತಿಯನ್ನು ನೀಡುವ ಮೂಲಕ 

ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಹಿತಿಯ ಪ್ರಸಾರ ಮಾಡಲು ಒಂದು ಮಾಹಿತಿ ಕೇಂದ್ರವನ್ನು ಸ್ಥಾಪಿಸುವುದು. 
ಈಕೋ ಜವಳಿ 

ಹಾಲಿ ಇರುವ ಗ್ರಾಹಕರಿಗೆ ಪರಿಸರದ ಚಟುವಟಿಕೆಗಳ ಕುರಿತು ಕಾಳಜಿ ಇರುವುದು. ಗ್ರಾಹಕರು ಪರಿಸರ ಸ್ನೇಹಿ ಸರಕುಗಳ ಬಗ್ಗೆ 
ಪ್ರಜ್ಞಾಪೂರ್ವಕರಾಗಿದ್ದು ನಿಸರ್ಗದಲ್ಲಿ ವಿಷಕಾರಿಯಲ್ಲದ ಉತ್ಪನ್ನಗಳಿಗೆ ಆದ್ಯತೆ ನೀಡುತ್ತಾರೆ. ಪರಿಸರ ಸ್ನೇಹಿ ಉತ್ಪನ್ನಗಳೆಡೆಗಿನ ಈ 
ಒಲವನ್ನು ಜವಳಿ ಮತ್ತು ಸಿದ್ಧ ಉಡುಪುಗಳಿಗೆ, ವಿಶೇಷವಾಗಿ ಚರ್ಮದೊಂದಿಗೆ ನೇರ ಸಂಪರ್ಕ ಹೊಂದುವಂಥ ಉತ್ಪನ್ನಗಳಿಗೆ 
ವಿಸ್ತರಿಸಲಾಗಿದೆ. 
ವಿವಿಧ ಪರಿಸರ ವಿಪತ್ತನ್ನು ಕಡಿಮೆಗೊಳಿಸಲು ಜವಳಿ ಮತ್ತು ಉಡುಪು ತಯಾರಕರು ಅವರ ಉತ್ಪನ್ನಗಳ ಸರಬರಾಜು ಸರಣಿ ಮತ್ತು 
ಉತ್ಪಾದನಾ ಆವರ್ತನದ ಪ್ರತಿಯೊಂದು ಹಂತವನ್ನು ಪರಿಶೀಲಿಸುವುದು. ವರ್ಣಗಳು ಮತ್ತು ರಾಸಾಯನಿಕಗಳನ್ನು ಆಯ್ಕೆ 
ಮಾಡುವಾಗ , ಅವುಗಳಲ್ಲಿ ಫಾರ್ಮಾಲ್ಡಿಹೈಡ್ ಅಂಶ, ಕೀಟನಾಶಕ, ಭಾರದ ಲೋಹ ಇತ್ಯಾದಿಗಳ ಅಂಶ ಕಡಿಮೆ ಇದೆ ಎನ್ನುವ 
ವೀಶೇಷ ಗಮನ ಹರಿಸುವುದು, 
ಜೈವಿಕ ಉತ್ಪಾದನೆ ಮತ್ತು ಪ್ರಕ್ರಿಯೆಯ ಜಾಗತಿಕ ಮಾನದಂಡಗಳನ್ನು ಪೂರೈಸಿದೆಯೇ ಎಂದು ಸರ್ಟಿಫಿಕೇಶನ್ ಪ್ರಕ್ರಿಯೆಯು 
ಖಚಿತಪಡಿಸುವುದು. ಇದು ಕಂಪನಿ ಮತ್ತು ಅದರ ಉತ್ಪನ್ನಗಳನ್ನು ದೃಢೀಕರಿಸುವುದು ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 
ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವುದು. 
ಉತ್ಪನ್ನಗಳ ಈಕೋ - ಲೇಬಲಿಂಗ್ ಮತ್ತು ಪರಿಸರ - ಸ್ನೇಹೀ ತಯಾರಿಕೆಯ ಮೇಲೆ ನೀತಿಯು ಕೇಂದ್ರೀಕರಿಸುವುದು . ರಾಜ್ಯ 
ಸರಕಾರವು ಅಂತಾರಾಷ್ಟ್ರೀಯ ಮಾನದಂಡದ ಅನುಸಾರ ವಿಶೇಷಣಗಳನ್ನು ಅನುಸರಿಸುವ ಪರಿಸರ ಸ್ನೇಹಿ ವಸ್ತ್ರ ಮತ್ತು ಉಡುಪು 
ತಯಾರಿಕೆಯ ಯೋಜನೆಯನ್ನು ಪ್ರೋತ್ಸಾಹಿಸುವುದು . 
ನೀರು ಸರಬರಾಜು, ಜೀವವಿಜ್ಞಾನ ಮತ್ತು ರಾಸಾಯನಿಕ ಬಹಿರ್ಗಮಿಸುವ ಸಂಸ್ಕರಣಾ ಘಟಕಗಳು, ಪರ್ಯಾಯ ವಿದ್ಯುತ್ 
ಸರಬರಾಜು, ಹಬೆ ಮತ್ತು ಸಂಕುಚಿತ ವಾಯು ಎಂಬೀ ಮೂಲಭೂತ ಸೌಕರ್ಯಗಳು ಯೋಜನೆಯಲ್ಲಿ ಒಳಗೊಂಡಿರುವುದು. 
ವಿದ್ಯುತ್ ಶಕ್ತಿ ಉಳಿತಾಯ ಪ್ರಕ್ರಿಯೆಗಳನ್ನು ಒಳಗೊಳ್ಳಲು ಇವೆಲ್ಲವನ್ನು ವಿನ್ಯಾಸಗೊಳಿಸಿರುವುದು. 


(11 ) 


( a ) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

೮೪೫ 
(f) ರಾಜ್ಯದಲ್ಲಿ ಈಕೋ ಜವಳಿಯನ್ನು ಪ್ರೋತ್ಸಾಹಿಸಲು, ಸರಕಾರವು ಜೈವಿಕ ಉತ್ಪಾದನೆ ಮತ್ತು ಪ್ರಕ್ರಿಯೆಯ ನಿಶ್ಚಿತ ಮಾನದಂಡಕ್ಕೆ 

ಅನುಸಾರವಾಗಿರುವ ಕಂಪನಿಗಳಿಗೆ ಹೆಚ್ಚಿನ ಧನಸಹಾಯ ನೀಡುವುದು . 
(12) ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ವಲಯಗಳು 

ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ಜವಳಿ ವಲಯಗಳ ಅಭಿವೃದ್ದಿಗಾಗಿ ರಾಜ್ಯ ಸರಕಾರವು ರಾಜ್ಯದಲ್ಲಿ ಸ್ಥಳಗಳನ್ನು ಗುರುತಿಸುವುದು. 
ನಿಯೋಜಿತ ಸ್ಥಳಗಳಲ್ಲಿ ಉತ್ತಮ ಆರ್ಥಿಕ ಚಟುವಟಿಕೆಗಳನ್ನು ಹೊಂದಲು ಜವಳಿ ಕ್ಷೇತ್ರದಲ್ಲಿ ಪ್ರಸಕ್ತ ಪರಿಸರ ಅಭಿವೃದ್ಧಿಯ ಕಡೆಗೆ 

ಇದು ಗುರಿಯಿಡುವುದು . 
( b) ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ಜವಳಿ ವಲಯಗಳ ರೂಪದಲ್ಲಿ ಜವಳಿ ಕ್ಷೇತ್ರದಲ್ಲಿ ಬೃಹತ್ ಹೂಡಿಕೆಗಳನ್ನು ತರಲು, ಅಂತಹ 

ವಲಯಗಳಲ್ಲಿ ಪಾರ್ಕುಗಳ ಹಾಗೂ ಘಟಕಗಳ ಅಭಿವೃದ್ದಿಗಾಗಿ ವಿಶಿಷ್ಟ ಪ್ರೇರಣೆಯನ್ನು ನೀಡಲಾಗುವುದು. 
ಕ್ಷೇತ್ರದಲ್ಲಿ ನಾವೀನ್ಯ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯನ್ನು ಮತ್ತಷ್ಟು ಪ್ರೋತ್ಸಾಹಿಸುವ ಸಂಶೋಧನಾ ಕೇಂದ್ರಗಳಂತಹ ಸಾಮಾನ್ಯ 

ಸೌಲಭ್ಯಗಳನ್ನು ಈ ವಲಯವು ಹೊಂದಿರುವುದು . ಇದು ಸಂಪೂರ್ಣವಾಗಿ ರಾಜ್ಯ ಮತ್ತು ಕ್ಷೇತ್ರದ ಮೌಲ್ಯವನ್ನು ವರ್ಧಿಸುವುದು 
ನೀತಿಯ ಗುರಿಗಳು 
( ) ನೀತಿಯ ಸಂದರ್ಭದಲ್ಲಿ ಬಂಡವಾಳಗಳು ಮತ್ತು ಉದ್ಯೋಗದ ಕಡೆಗಿನ ಗುರಿಗಳು: 

ವರ್ಷ | 2013 - 14 | 2014 - 15 | 2015 - 16 2016 - 17 | 2017 - 18 ಮೊತ್ತ 
ಬಂಡವಾಳ _ 1002 | 1552 

2462 2497 2487 

10000 
( ರೂ , ಕೋಟಿಗಳಲ್ಲಿ) 
ಉದ್ಯೋಗ 50450 76100 124300 

124575 

124575 500000 
(b) ಕ್ಷೇತ್ರದ ಸಂಕ್ಷೇಪ 

( ಬಂಡವಾಳ ರೂ . ಕೋಟಿಗಳಲ್ಲಿ) 


ಕ್ಷೇತ್ರ/ ವರ್ಷ 


2013 - 14 


2014 - 15 


2015 - 16 


2016 - 17 


2017 - 18 


ಮೊತ್ತ 


ಬಂಡವಾಳ 


ಉದ್ಯೋಗ 


ಬಂಡವಾಳ 


ಉದ್ಯೋಗ 


ಬಂಡವಾಳ 


ಉದ್ಯೋಗ 


ಬಂಡವಾಳ 


ಉದ್ಯೋಗ 


ಬಂಡವಾಳ 


ಉದ್ಯೋಗ 


ಬಂಡವಾಳ 


ಉದ್ಯೋಗ 


1000 


- 


2 


1000 


1000 


1000 


1000 


5000 


ಕೈಮಗ್ಗ 
ವಿದ್ಯುತ್‌ಮಗ್ಗ. 


- 50 


5000 


75 


7500 


_ 125 


12500 


125 


12500 


125 


12500 


500 


50000 


ನೂಲುವುದು | 


200 


2600 


375 


5000 


475 


6500 


475 


6500 


475 


6500 


2000 


27100 


ಪ್ರಕ್ರಿಯೆ 


50 | 


350 


100 


900 


210 | 


1500 


220 


1575 


210 


1575 | 


790 


5900 


ಉಡುಪುಗಳು 


500 | 


40000 


750 | 


60000 


1250 | 


100000 


1250 | 


100000 


1250 


100000 


5000 


400000 


ಟೆಕ್ನಿಕಲ್ 


200 


250 


400 


425 


425 


ಟಿಕ್ಕೆ 


1500 | 


1700 


2800 


3000 


3000 


1700 


12000 


2462 


124300 


2497 


124575 


500000 


ಮೊತ್ತ | 1002 | 50450 [ 1552 76100 

2487 124575 

10000 
(14 ) ಜವಳಿ ಮತ್ತು ಉಡುಪಿನ ಘಟಕಗಳ ಭೌಗೋಳಿಕ ಚದರುವಿಕೆ 
( a ) ಪ್ರಾದೇಶಿಕ ಅಸಮತೋಲನ ಮತ್ತು ಉದ್ಯೋಗವನ್ನು ರಾಜ್ಯದ ಹಿಂದುಳಿದ ಪ್ರದೇಶಗಳ ಬೆಳವಣಿಗೆಗಾಗಿ ಮತ್ತು ಉತ್ತೇಜಿಸುವ 

ಸಲುವಾಗಿ , ನೀತಿಯು ಗುರುತಿಸಲ್ಪಟ್ಟ ಪ್ರದೇಶಗಳಲ್ಲಿ ಜವಳಿ ಮತ್ತು ಉಡುಪಿನ ಘಟಕಗಳ ಬೌಗೋಳಿಕ ಚದರುವಿಕೆಯ ಮೇಲೆ 
ಕೇಂದ್ರೀಕರಿಸುವುದು. 

ರಾಜ್ಯವನ್ನು ಕೆಳಗಿನಂತೆ ಮೂರು ವಲಯಗಳಾಗಿ ವರ್ಗಿಕರಿಸುವುದು : 
(i) ವಲಯ 1: ಜವಳಿ ಚಟುವಟಿಕೆಗಳಿಗಾಗಿ ಸಾಮರ್ಥ್ಯವಿರುವ ಹಿಂದುಳಿದ ಜಿಲ್ಲೆಗಳು ಗರಿಷ್ಟ ಅನುಕೂಲಗಳನ್ನು 

ಪಡೆಯುವುವು. 
( ii ) 

ವಲಯ 2 : ತುಲನಾತ್ಮಕವಾಗಿ ಜವಳಿ ಸರಣಿಯ ದೃಷ್ಟಿಕೋನದಿಂದ ಅಭಿವೃದ್ಧಿಗೊಂಡ ಪ್ರದೇಶಗಳು ಮತ್ತು ಅತೀ ಕಡಿಮೆ 
ಅಥವಾ ಜವಳಿ ಚಟುವಟಿಕೆಗಳಿಲ್ಲದ ಜಿಲ್ಲೆಗಳು ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕು ವಲಯ 2 
ರಲ್ಲಿ ವರ್ಗೀಕರಿಸಲಾಗುವುದು, ಇವು ಕಡಿಮೆ ಅನುಕೂಲಗಳನ್ನು ಪಡೆಯುವುವು. 
ಟಿಪ್ಪಣಿ: 
( aa) ಪ್ರೋತ್ಸಾಹ ಮತ್ತು ರಿಯಾಯಿತಿ ವಿಸ್ತರಣೆ ಉದ್ದೇಶಗಳಿಗಾಗಿ ವಲಯ 1 ರಲ್ಲಿನ ಜಿಲ್ಲೆಯ ಬೃಹತ್‌ನಗರ 

ಪಾಲಿಕೆ ಮತ್ತು ನಗರಸಭೆ ಮಿತಿಗಳಲ್ಲಿರುವ ಎಲ್ಲಾ ಘಟಕಗಳನ್ನು ವಲಯ 2 ರಲ್ಲಿರುವಂತೆ 
ವರ್ಗೀಕರಿಸುವುದು . 


೮೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


ಭಾಗ ೧ 


( iii ) 


( bb ) ವಲಯ 2 ರ ಜಿಲ್ಲೆಯ ಬೃಹತ್‌ನಗರ ಪಾಲಿಕೆ ಮತ್ತು ನಗರಸಭೆ ಮಿತಿಗಳಲ್ಲಿರುವ ಎಲ್ಲಾ ಘಟಕಗಳು ವಲಯ 

2 ರಲ್ಲಿಯೇ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳ ಅರ್ಹತೆಗೆ ಮುಂದುವರೆಯುವುದು. 
ವಲಯ 3 : ಆನೇಕಲ್ ತಾಲೂಕನ್ನು ಹೊರತು ಪಡಿಸಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇರುವ ಪ್ರದೇಶಗಳಿಗೆ ನೀತಿಯಡಿ 

ಯಾವುದೇ ಧನಸಹಾಯವನ್ನು ಒದಗಿಸಲಾಗುವುದಿಲ್ಲ . 
( c) ಆದಾಗ್ಯೂ , ಎಸ್‌ಪಿವಿ ಗಳಿಗೆ / ಯೋಜನಾ ಪ್ರಸ್ತಾಪಿತರಿಗೆ ಪ್ರಸ್ತಾಪಿಸಿದ ನೆರವುಗಳು ಯಾವ ವಲಯಗಳಲ್ಲಿ 

ಕಾರ್ಯಗತಗೊಳಿಸಿರುವುದೆಂದು ಗಣನೆಗೆ ತೆಗೆದುಕೊಳ್ಳದೆ ಈ ಕೆಳಗಿನ ನೆರವುಗಳನ್ನು ಒದಗಿಸಲಾಗುವುದು; 
(i) ಬ್ರೌನ್ ಪೀಲ್ಸ್ ಸಮೂಹ ಅಭಿವೃದ್ಧಿ 
( ii ) ಸಾಮಾನ್ಯ ಎಚ್ಯುಯೆಂಟ್ ಟ್ರಿಟೆಂಟ್ ಪ್ಲಾಂಟ್ & ಅಪಾಯಕಾರಿ ತ್ಯಾಜ್ಯ ವಿಲೇವಾರಿ ಸೌಕರ್ಯ 
( iii ) ಸಾಮರ್ಥ್ಯ ವರ್ಧಕ ಬೆಂಬಲ 

(iv ) ಮಾನವ ಸಂಪನ್ಮೂಲ & ಪರಿಸರ ಅಂಗೀಕಾರಕ್ಕಾಗಿ ಸಹಾಯ 
( d) ರಾಜ್ಯದಲ್ಲಿ ಸಾಮರ್ಥ್ಯವುಳ್ಳ ಜವಳಿ ವಲಯಗಳೊಂದಿಗೆ ಅದೇ ತಾರ್ಕಿಕ ವಿವರಣೆಯೊಂದಿಗೆ ವಲಯಗಳ ವಿಂಗಡಣೆಯನ್ನು 

ಅನುಬಂಧ 4 & ಅನುಬಂಧ 5 ರಲ್ಲಿ ತೋರಿಸಿರುವುದು. 
ನೀಡಲಾಗುವ ಪ್ರೋತ್ಸಾಹನಗಳು 

ಜವಳಿ ಕ್ಷೇತ್ರದ ಅಭಿವೃದ್ಧಿಯ ಸಲುವಾಗಿ, ಮುಂಬರುವ ಜವಳಿ ನೀತಿ 2013 - 2018 ಯು ಪ್ರೋತ್ಸಾಹಕ ಧನವನ್ನು ನೀಡಿ ಜವಳಿ 
ಕ್ಷೇತ್ರದ ವಿವಿಧ ಮೌಲ್ಯ ಸರಣಿಯಲ್ಲಿ ಬಂಡವಾಳ ಹೂಡಲು ಉದ್ಯಮಗಳಿಗೆ ಬೆಂಬಲವನ್ನು ನೀಡುವುದು . ಪ್ರೋತ್ಸಾಹ ಧನದ ಯೋಜನೆ, ಅದರ 
ಉದ್ದೇಶ, ಅರ್ಹತೆ ಮತ್ತು ಸಹಾಯ ಒದಗಿಸುವ ವಿವಿಧ ಸೌಲಭ್ಯಗಳು ಮತ್ತು ಹಣಕಾಸು ಮಾದರಿಗಳನ್ನು ಇಲ್ಲಿ ವಿವರಿಸಲಾಗಿದೆ: 


(15) 


|(d 


ಪ್ರೋತ್ಸಾಹಕ ಧನ 


ವಲಯ 1 


ವಲಯ 2 


= 


ಆಸ್ತಿಗಳ 


15 % 


( a ) ಸಾಲ ಸಂಪರ್ಕ ಬಂಡವಾಳ 
ಸಹಾಯಧನ 

ಬಂಡವಾಳ ಆವರಣ ಪ್ರೋತ್ಸಾಹ ಧನದ ಬಂಡವಾಳ ಆವರಣ | ಪ್ರೋತ್ಸಾಹ ಧನದ 
ಪ್ರಮಾಣ 

ಪ್ರಮಾಣ 
(i) ಸಾಮಾನ್ಯ ವಿಭಾಗ 

ಎಮ್‌ಎಸ್‌ಎಮ್‌ಇ | ಸ್ಥಿರ ಆಸ್ತಿಗಳ 20 % ಎಮ್‌ಎಸ್‌ಎಮ್‌ಇ 
ಯೋಜನೆಗಳು 

ಯೋಜನೆಗಳು 
( ರೂ . 10 ಕೋಟಿ 

( ರೂ . 10 ಕೋಟಿ 
ತನಕ ) 

ತನಕ ) 
ರೂ . 10 ಕೋಟಿ| ಸ್ಥಿರ ಆಸ್ತಿಗಳ 20 % ರೂ . 10 ಕೋಟಿ| ಸ್ಥಿರ ಆಸ್ತಿಗಳ 
ಯಿಂದ ರೂ . 25 ಅಥವಾ ರೂ .3 ಯಿಂದ ರೂ . 25 | 15 % ಅಥವಾ 
ಕೋಟಿಗಳು ಕೋಟಿ, ಯಾವುದು ಕೋಟಿಗಳು 

ರೂ .2 ಕೋಟಿ, 
ಕಡಿಮೆಯೋ ಅದು 

ಯಾವುದು 
ರೂ . 26 ಕೋಟಿ| ಸ್ಥಿರ ಆಸ್ತಿಗಳ 20 % 

ಕಡಿಮೆಯೋ ಅದು 
ಯಿಂದ ರೂ 50 ಅಥವಾ ರೂ .4 ರೂ . 26 ಕೋಟಿ ಸ್ಥಿರ ಆಸ್ತಿಗಳ 
ಕೋಟಿಗಳು ಕೋಟಿ, ಯಾವುದು ಯಿಂದ ರೂ 50 | 15 % ಅಥವಾ 
ಕಡಿಮೆಯೋ ಅದು ಕೋಟಿಗಳು 

ರೂ .3 ಕೋಟಿ, 
ರೂ . 51 ಕೋಟಿ | ಸ್ಥಿರ ಆಸ್ತಿಗಳ 20 % 

ಯಾವುದು 
ಯಿಂದ ರೂ 99 | ಅಥವಾ ರೂ .6 

ಕಡಿಮೆಯೋ ಅದು 
ಕೋಟಿಗಳು ಕೋಟಿ, ಯಾವುದು ರೂ . 51 ಕೋಟಿ| ಸ್ಥಿರ ಆಸ್ತಿಗಳ 

ಕಡಿಮೆಯೋ ಅದು ಯಿಂದ ರೂ 99 | 15 % ಅಥವಾ 
ಸ್ಥಿರಾಸ್ತಿಗಳ ಮೇಲೆ 5 % ಅಥವಾ ರೂ . 10 ಲಕ್ಷ, 

ಕೋಟಿಗಳು ರೂ .5 ಕೋಟಿ, 
ಯಾವುದು ಕಡಿಮೆಯೋ ಅದು 

ಯಾವುದು 
ಸ್ಥಿರಾಸ್ತಿಗಳ ಮೇಲೆ 20 % ಅಥವಾ ರೂ . 20 

ಕಡಿಮೆಯೋ ಅದು 
(ii) ಹೆಚ್ಚುವರಿ ಸಹಾಯಧನ ಲಕ್ಷ, ಯಾವುದು ಕಡಿಮೆಯೋ ಅದು 

ಸ್ಥಿರಾಸ್ತಿಗಳ ಮೇಲೆ 5 % ಅಥವಾ ರೂ . 10 ಲಕ್ಷ , 
(aa ) ನಿಯೋಜಿತ ಜವಳಿ ಪಾರ್ಕುಗಳ 

| ಸಿರಾಸಿಗಳ ಮೇಲೆ 5 % ಅಥವಾ ರೂ . 5 ಲಕ, | ಯಾವುದು ಕಡಿಮೆಯೋ ಅದು 
ಘಟಕಗಳು ಯಾವುದು ಕಡಿಮೆಯೋ ಅದು 

ಸ್ಥಿರಾಸ್ತಿಗಳ ಮೇಲೆ 20 % ಅಥವಾ ರೂ . 20 
ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೌಲ್ಯದ ಲಕ್ಷ, ಯಾವುದು ಕಡಿಮೆಯೋ ಅದು 
ಮೇಲೆ ಹೆಚ್ಚುವರಿ 10 % ಅಥವಾ ರೂ . 25 ಲಕ್ಷ, | ಸ್ಥಿರಾಸ್ತಿಗಳ ಮೇಲೆ 5 % ಅಥವಾ ರೂ . 5 ಲಕ್ಷ, 
ಯಾವುದು ಕಡಿಮೆಯೋ ಅದು. 

ಯಾವುದು ಕಡಿಮೆಯೋ ಅದು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೩ , ೨೦೧೪ 


೮೪೭ 


8(d 


ಪ್ರೋತ್ಸಾಹಕ ಧನ 


ವಲಯ 1 


ವಲಯ 2 


2 


| 


( dd) ಎಸ್‌ಸಿ/ ಎಸ್‌ಟಿ ವರ್ಗ 

ಸ್ಥಾವರ ಮತ್ತು ಯಂತ್ರೋಪಕರಣದ | ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೌಲ್ಯದ 
( cc) ದೌರ್ಬಲವರುವ ವ.ಕಿಗಳು | | ಅರ್ಹತೆಯ ಮೇಲೆ ಹೆಚ್ಚುವರಿ 20 % ಅಥವಾ | ಮೇಲೆ ಹೆಚ್ಚುವರಿ 10 % ಅಥವಾ ರೂ . 25 ಲಕ್ಷ , 
ಅಲಸಂಖ್ಯಾತರು / ಮಾಜಿ ಸೈನಿಕರು | | ರೂ .30ಲಕ್ಷ, ಯಾವುದು ಕಡಿಮೆಯೋ ಅದು ಯಾವುದು ಕಡಿಮೆಯೋ ಅದು. 
ಮಹಿಳೆಯರು 

ಸ್ವಚ್ಛತೆ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಸ್ಥಾವರ ಮತ್ತು ಯಂತ್ರೋಪಕರಣದ 
( b) ವಿಶೇಷ ಸಾಲ ಸಂಪರ್ಕ ಬಂಡವಾಳ ಪ್ರೋತ್ಸಾಹಿಸಲು ಅಳವಡಿಸಲಾದ ಸ್ಥಾವರ ಮತ್ತು | ಅರ್ಹತೆಯ ಮೇಲೆ ಹೆಚ್ಚುವರಿ 10 % ಅಥವಾ 
ಸಹಾಯಧನ 

ಯಂತ್ರೋಪಕರಣಗಳ ಮೌಲ್ಯದ ಮೇಲೆ | ರೂ .20ಲಕ್ಷ, ಯಾವುದು ಕಡಿಮೆಯೋ ಅದು 
(1) ತಾಂತ್ರಿ ಜವಳಿ ಘಟಕಗಳು 

ಹೆಚ್ಚುವರಿ 20% ಅಥವಾ ರೂ .20ಲಕ್ಷ, ಸ್ವಚ್ಛತೆ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು 

ಯಾವುದು ಕಡಿಮೆಯೋ ಅದು. 
( ii) ಏಕೀಕೃತ ಘಟಕಗಳು 

ಪ್ರೋತ್ಸಾಹಿಸಲು ಅಳವಡಿಸಲಾದ ಸ್ಥಾವರ ಮತ್ತು 

ಯಂತ್ರೋಪಕರಣಗಳ ಮೌಲ್ಯದ ಮೇಲೆ 
( ಜವಳಿ ಒಂದು ಮೌಲ್ಯ ಸರಣಿ 

ಹೆಚ್ಚುವರಿ 20 % ಅಥವಾ ರೂ .20ಲಕ್ಷ, 
ಚಟುವಟಿಕೆಗಿಂತ ಅಧಿಕವಿರುವ 

ಯಾವುದು ಕಡಿಮೆಯೋ ಅದು. 
ಘಟಕಗಳು) 
( iii) ಪರಿಸರ ಸ್ನೇಹೀ ಘಟಕಗಳು 
ಬಡ್ಡಿ ಸಹಾಯಧನ 

ಉದ್ಯಮಿಗಳಿಗೆ ಸಹಾಯ ಮಾಡುವ ಸಲುವಾಗಿ, ಬಡ್ಡಿ ಸಹಾಯಧನವನ್ನು 99 ಕೋಟಿಗಳ ತನಕ 
ಹೂಡಿಕೆಗಳನ್ನು ಮಾಡುವ ಉದ್ಯಮಿಗಳಿಗೆ ನೀಡಲಾಗುವುದು . 
ಅನ್ವಯಿಸುವ ಸಾಲ ಸಂಪರ್ಕ ಬಂಡವಾಳ ಸಹಾಯಧನ ( ಸಾಮಾನ್ಯ ವರ್ಗ ) ಮೊತ್ತವನ್ನು 
ಪ್ರೋತ್ಸಾಹ ನೀಡಿದ ವಿಭಾಗ (1) ರಲ್ಲಿನ ಮೊತ್ತದಲ್ಲಿ ಈ ಕೆಳಗಿನಂತೆ ವಿಭಜಿಸಲಾಗುವುದು: 
(a) ಅವಶ್ಯ ಅಭಿವೃದ್ಧಿ ಮೈಲುಗಲ್ಲನ್ನು ಪೂರೈಸುವ ಮೇರೆಗೆ ಅನುಮೋದಿತ ಮೊತ್ತದ 50 %. 

ಬ್ಯಾಂಕುಗಳು / ಹಣಕಾಸು ಸಂಸ್ಥೆಗಳ ಅವಶ್ಯ ಹಣಕಾಸು ಮೈಲುಗಲ್ಲುಗಳನ್ನು ಪೂರೈಸುವ 

ಮೇರೆಗೆ ಅನುಮೋದಿತ ಮೊತ್ತದ 50 % ಐದು ವರ್ಷದ ಬಡ್ಡಿ ಸಹಾಯಧನ. 
ಒದಗಿಸಿದ ಬಡ್ಡಿ ಸಹಾಯಧನವು ಪ್ರೋತ್ಸಾಹ ನೀಡುವ ವಿಭಾಗ (1)ರಲ್ಲಿನ ಮೊತ್ತದಲ್ಲಿ 

ಉಲ್ಲೇಖಿಸಿರುವಂತೆ ಯಾವುದೇ ಸಂದರ್ಭದಲ್ಲಿ ಮಿತಿಯನ್ನು ಮೀರುವುದಿಲ್ಲ. 
3 | ಪ್ರವೇಶ ತೆರಿಗೆ 

ಸ್ವಂತ ವಿದ್ಯುತ್ ಉತ್ಪಾದನೆ ಮತ್ತು ಸಾಮಾನ್ಯ ಎಷ್ಟುಯೆಂಟ್ ಟೆಂಟ್ ಮತ್ತು ತ್ಯಾಜ್ಯ ವಿಲೇವಾರಿ 
ಸೌಕರ್ಯಗಳಿಗಾಗಿ ಸ್ಥಾವರ & ಯಂತ್ರ ಮತ್ತು ಉಪಕರಣಗಳನ್ನೊಳಗೊಂಡ ಬಂಡವಾಳ ಸರಕಿನ 

ಮೇಲೆ ಪೂರ್ಣ ಮರುಪಾವತಿ. 
4 | ಮುದ್ರಾಂಕ ಸುಂಕ ಮರುಪಾವತಿ 

ಪೂರ್ಣ ಮರುಪಾವತಿ ಅನುಗುಣವಾಗಿ: 50 % ಮರುಪಾವತಿ ಅನುಗುಣವಾಗಿ : 
(i) ಕೈಗಾರಿಕಾ ಜಮೀನು | ಮಂಜೂರಾದ | (i) ಕೈಗಾರಿಕಾ ಜಮೀನು / ಮಂಜೂರಾದ 

ನಿವೇಶನಗಳ ಗುತ್ತಿಗೆ, ಗುತ್ತಿಗೆ ಹಾಗೂ ನಿವೇಶನಗಳ ಗುತ್ತಿಗೆ, ಗುತ್ತಿಗೆ ಹಾಗೂ 
ಮಾರಾಟ ಮತ್ತು ಮಾರಾಟ ಪತ್ರಗಳ ಮಾರಾಟ ಮತ್ತು ಮಾರಾಟ ಪತ್ರಗಳ 
ಸಂಬಂಧವಾಗಿ, 

ಸಂಬಂಧವಾಗಿ, 
(ii) ಗುತ್ತಿಗೆಯ ಮೇಲೆ ಪಡೆದ ಕೈಗಾರಿಕಾ ಕಟ್ಟಡ | (ii) ಗುತ್ತಿಗೆಯ ಮೇಲೆ ಪಡೆದ ಕೈಗಾರಿಕಾ 
_| ನಿವೇಶನಗಳ ಸಂಬಂಧವಾಗಿ, 

ಕಟ್ಟಡ | ನಿವೇಶನಗಳ ಸಂಬಂಧವಾಗಿ, 
(iii ) ಬ್ಯಾಂಕುಗಳು / ಆರ್ಥಿಕ ಸಂಸ್ಥೆಗಳು ಮತ್ತು ( iii ) ಬ್ಯಾಂಕುಗಳು/ ಆರ್ಥಿಕ ಸಂಸ್ಥೆಗಳು ಮತ್ತು 

ಕರ್ನಾಟಕ ಸರ್ಕಾರ | ಭಾರತ ಸರ್ಕಾರದ | ಕರ್ನಾಟಕ ಸರ್ಕಾರ/ ಭಾರತ ಸರ್ಕಾರದ 
ಇತರ ಸಂಸ್ಥೆಗಳಿಂದ ದೀರ್ಘಾವಧಿ ಇತರ ಸಂಸ್ಥೆಗಳಿಂದ ದೀರ್ಘಾವಧಿ 
ನಿಧಿಗಳನ್ನು ಪಡೆಯುವ ಉದ್ದೇಶದಿಂದ ನಿಧಿಗಳನ್ನು ಪಡೆಯುವ ಉದ್ದೇಶದಿಂದ 
ಕೈಗೊಳ್ಳಲಾದ ಒತ್ತೆ ಒಪ್ಪಂದ, ಗಿರವಿ ಕೈಗೊಳ್ಳಲಾದ ಒತ್ತೆ ಒಪ್ಪಂದ, ಗಿರವಿ 
ಒಪ್ಪಂದ ಇತ್ಯಾದಿಯಂಥ ಭದ್ರತಾ ಒಪ್ಪಂದ ಇತ್ಯಾದಿಯಂಥ ಭದ್ರತಾ 
ದಾಖಲೆಗಳನ್ನು ಒಳಗೊಂಡ ಸಾಲ ಮತ್ತು ದಾಖಲೆಗಳನ್ನು ಒಳಗೊಂಡ ಸಾಲ ಮತ್ತು 
ಕಡ ಒಪ್ಪಂದಗಳ ಸಂಬಂಧವಾಗಿ, 

ಕಡ ಒಪ್ಪಂದಗಳ ಸಂಬಂಧವಾಗಿ, 
ಗ್ರೀನ್‌ಫೀಲ್ಡ್ ಜವಳಿ ಪಾರ್ಕುಗಳಿಗಾಗಿ | ಯೋಜನಾ ವೆಚ್ಚದ 40 % ಅಥವಾ ರೂ .20 | ಯೋಜನಾ ವೆಚ್ಚದ 40 % ಅಥವಾ ರೂ .20 
ಸಾಮಾನ್ಯ ಮೂಲಭೂತ ಸೌಕರ್ಯ ಕೋಟಿಗಳು, ಯಾವುದು ಕಡಿಮೆಯೋ ಅದು | ಕೋಟಿಗಳು, ಯಾವುದು ಕಡಿಮೆಯೋ ಅದು 
(ಪ) ಯಾವುದೇ ಕೇಂದ್ರ ಸರಕಾರ ಯೋಜನಾ ವೆಚ್ಚದ 10 % ಅಥವಾ ರೂ .10 | ಯೋಜನಾ ವೆಚ್ಚದ 10 % ಅಥವಾ ರೂ .10 

ಯೋಜನೆಗಳಡಿ ಅನುಮೋದಿತ | ಕೋಟಿಗಳು, ಯಾವುದು ಕಡಿಮೆಯೋ ಅದು | ಕೋಟಿಗಳು , ಯಾವುದು ಕಡಿಮೆಯೋ ಅದು 
ಯೋಜನೆಗಳು 


S 


೮೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


ಭಾಗ ೧ 


8(d 


ಪ್ರೋತ್ಸಾಹಕ ಧನ 


ವಲಯ 1 


ವಲಯ 2 


6 | ಬ್ರೌನ್ ಫೀಲ್ಡ್ ಸಮೂಹ ಅಭಿವೃದ್ದಿ 


ಯೋಜನಾ ವೆಚ್ಚದ 40 % ಅಥವಾ ರೂ .12 ಕೋಟಿಗಳು, ಯಾವುದು ಕಡಿಮೆಯೋ ಅದು 


ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ಜವಳಿ | | ನಿರ್ದಿಷ್ಟ ಜವಳಿ ವಲಯಗಳಲ್ಲಿ ಸಾಮಾನ್ಯ ಮೂಲಭೂತ ಸೌಕರ್ಯಗಳಿಗಾಗಿ , ಯೋಜನಾ ವೆಚ್ಚದ 
ವಲಯಗಳು 

40 % ಅಥವಾ ರೂ . 25 ಕೋಟಿಗಳು, ಯಾವುದು ಕಡಿಮೆಯೋ ಅದು. ಹಂಚಿಕೆಯ 10 % 
ಹಣವನ್ನು ವಲಯಕ್ಕೆ ವಿದ್ಯುತ್ ಸಂಪರ್ಕ ಒದಗಿಸಲು ಬಳಸಲಾಗುವುದು. 
ಕೆಳಗಿನ ಸಾಲ ಸಂಪರ್ಕ ಬಂಡವಾಳ ಸಹಾಯಧನವನ್ನು ನಿರ್ದಿಷ್ಟ ಜವಳಿ ವಲಯಗಳ ಘಟಕಗಳಿಗೆ 
ನೀಡಲಾಗುವುದು: 


ಬಂಡವಾಳ ಆವರಣ 

ಪ್ರೋತ್ಸಾಹ ಧನದ ಪ್ರಮಾಣ 
ಎಮ್‌ಎಸ್‌ಎಮ್‌ಇ ಯೋಜನೆಗಳು | ಸ್ಥಿರಾಸ್ತಿಗಳ 20 % 
( ರೂ . 10 ಕೋಟಿಗಳ ತನಕ ) 
ರೂ .5 ಕೋಟಿಯಿಂದ ರೂ .25 ಕೋಟಿ | ಸ್ಥಿರಾಸ್ತಿಗಳ 20 % ಅಥವಾ ರೂ .3 ಕೋಟಿ, 

ಯಾವುದು ಕಡಿಮೆಯೋ ಅದು. 
ರೂ .26 ಕೋಟಿಯಿಂದ ರೂ .50 | ಸ್ಥಿರಾಸ್ತಿಗಳ 20 % ಅಥವಾ ರೂ .4 ಕೋಟಿ, 
ಕೋಟಿ 

ಯಾವುದು ಕಡಿಮೆಯೋ ಅದು. 
ರೂ . 51 ಕೋಟಿಯಿಂದ ರೂ .99 | ಸ್ಥಿರಾಸ್ತಿಗಳ 20 % ಅಥವಾ ರೂ . 6 ಕೋಟಿ, 
ಕೋಟಿ 

ಯಾವುದು ಕಡಿಮೆಯೋ ಅದು. 
ಪ್ರೋತ್ಸಾಹ ನೀಡಿದ ವಿಭಾಗ (2) ರಲ್ಲಿ ಉಲ್ಲೇಖಿಸಿರುವಂತೆ ಘಟಕಗಳಿಗೆ ಬಡ್ಡಿ ಸಹಾಯಧನವು 
ಅನ್ವಯಿಸುವುದು. 
ಪ್ರತಿ ಯುನಿಟ್ ಗೆ ರೂ 1.00 ರಂತೆ ವಿದ್ಯುತ್ ವೆಚ್ಚದ ಮರುಪಾವತಿ 
* ಹೈ - ಟೆಕ್ ವಿದ್ಯುತ್ ಮಗ್ಗ ಘಟಕಗಳ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕವು 20 ಎಚ್ಪಿ ಗಿಂತ 
ಹೆಚ್ಚಿರಬೇಕು. 
ಪ್ರತಿ ಘಟಕಕ್ಕೆ ರೂ 1.00 ರಂತೆ ವಿದ್ಯುತ್ ವೆಚ್ಚದ ಮರುಪಾವತಿ 


8 


| 


ವಿದ್ಯುತ್ ಸಹಾಯಧನ 
(i) ತಾಂತ್ರಿಕ ಜವಳಿಯನ್ನೊಳಗೊಂಡ 
ಜವಳಿಯ ಎಲ್ಲಾ ಮೌಲ್ಯ ಸರಣಿಯ 
ಚಟುವಟಿಕೆ 
(i ) ಗ್ರೀನ್ ಫೀಲ್ಡ್ ಜವಳಿ ಪಾರ್ಕುಗಳು / 
ಬ್ರೌನ್ ಫೀಲ್ಡ್ ಸಮೂಹ ಅಭಿವೃದ್ದಿ/ 
ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ಜವಳಿ 
ವಲಯಗಳಲ್ಲಿನ ಇಟಿಪಿ ಘಟಕಗಳಿಗೆ 
ಸಾಮಾನ್ಯ ಎಷ್ಟುಯೆಂಟ್ ಟ್ರಿಟೆಂಟ್ 
ಸ್ಥಾವರ ಮತ್ತು ಅಪಾಯಕಾರಿ ತ್ಯಾಜ್ಯ 
ವಿಲೇವಾರಿ ಸೌಲಭ್ಯ 


10 | ಮೆಗಾ ಯೋಜನೆಗಳು 


(a) ಯೋಜನಾ ವೆಚ್ಚದ 50 % ಅಥವಾ ರೂ .5.00 ಕೋಟಿ, ಯಾವುದು ಕಡಿಮೆಯೋ ಅದು 
(b) ಕೈಮಗ್ಗ ಕ್ಷೇತ್ರಕ್ಕೆ - ಯೋಜನಾ ವೆಚ್ಚದ 80 % ಅಥವಾ ರೂ .1.00 ಕೋಟಿ, ಯಾವುದು 
ಕಡಿಮೆಯೋ ಅದು. 
( c ) ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಯ ಸಹಾಯ ಪಡೆದ ಯೋಜನೆಗಳಿಗೆ - 
ಯೋಜನಾ ವೆಚ್ಚದ 20% ಅಥವಾ ರೂ .5 . 00 ಕೋಟಿ, ಯಾವುದು ಕಡಿಮೆಯೋ ಅದು. 
ಕೆಳಗೆ ಉಲ್ಲೇಖಿಸಿರುವ ಪ್ರೋತ್ಸಾಹ ಧನದ ಒಟ್ಟಾರೆ ಮೊತ್ತವು ಯೋಜನಾ ವೆಚ್ಚದ 15 % ಅಥವಾ 
ರೂ . 50 ಕೋಟಿ, ಯಾವುದು ಕಡಿಮೆಯೋ ಅದು. 
(a) ಸಾಲ ಸಂಪರ್ಕ ಬಂಡವಾಳ ಧನಸಹಾಯ - ಯೋಜನಾ ವೆಚ್ಚದ 10 % ಅಥವಾ ರೂ . 

10 ಕೋಟಿ, ಯಾವುದು ಕಡಿಮೆಯೋ ಅದು. 
ರಾಜ್ಯ ತೆರಿಗೆಗಳು, ಸುಂಕಗಳು & ಶಾಸನಬದ್ದ ತೆರಿಗೆಗಳ ಖರ್ಚಿನ ಮರುಪಾವತಿ - ಒಟ್ಟು 
ಪ್ರಮಾಣದ ತೆರಿಗೆಯನ್ನು ರಾಜ್ಯ ಮತ್ತು ಸ್ಥಳೀಯ ತೆರಿಗೆ ಮತ್ತು ಲೆವಿಯಿಂದ ( ಮಾರಾಟ 
ತೆರಿಗೆ, ವಹಿವಾಟು ತೆರಿಗೆ, ಕೆಲಸ ಒಪ್ಪಂದ ತೆರಿಗೆ, ಸೆಸ್ ಇತ್ಯಾದಿ ಸೇರಿದಂತೆ) ಆಕರಣೆ 

ಮೇಲೆ 10 % ವರೆಗೆ. 
(c) ಎಂಪ್ಲಾಯೀಸ್ ಸ್ಟೇಟ್ ಇನ್ಸೂರೆನ್ಸ್ / ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್‌ನ ಮರುಪಾವತಿ 

- ನೌಕರನ ಇಎಸ್‌ಐ ಮತ್ತು ಇಪಿಎಫ್ ಖಾತೆಗೆ ಮಾಲೀಕರ ಕೊಡುಗೆಯ 50 % ವರೆಗೆ 

ಮರುಪಾವತಿ. 
(d) ಪ್ರವೇಶ ತೆರಿಗೆಯ ಮರುಪಾವತಿ - ಘಟಕಗಳ ಅಗತ್ಯಕ್ಕನುಸಾರವಾಗಿ ಸ್ಥಾವರ ಮತ್ತು 

ಯಂತ್ರದ ಮೇಲಿನ ಪ್ರವೇಶ ತೆರಿಗೆಯ 100 %. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


೮೪೯ 


lot 


ಪ್ರೋತ್ಸಾಹಕ ಧನ 


ವಲಯ 1 


ವಲಯ 2 


ಮುದ್ರಾಂಕ ಸುಂಕದ ಮರುಪಾವತಿ - ಭೂಮಿ, ಸಾಲ, ದುಡಿಮೆ ಬಂಡವಾಳ , ಕಾನೂನು 
ದಾಖಲೆಗಳ ಮತ್ತು ಯಾವುದೇ ಇತರ ಯೋಜನಾ ದಾಖಲೆಗಳ ಮೇಲಿನ ಮುದ್ರಾಂಕ 
ಸುಂಕದ 100 %. 
ವಿದ್ಯುತ್ ಧನಸಹಾಯ - ತಾಂತ್ರಿಕ ಜವಳಿ ಸೇರಿದಂತೆ ಜವಳಿ ಮೌಲ್ಯ ಸರಣಿಯ ಎಲ್ಲಾ 
ಚಟುವಟಿಕೆಗಳಿಗೆ ಪ್ರತಿ ಯುನಿಟ್ ಗೆ ರೂ .1.00 ರಂತೆ ವಿದ್ಯುತ್ ವೆಚ್ಚದ ಮರುಪಾವತಿ, ಹೈ 
ಟೆಕ್ ವಿದ್ಯುತ್ ಮಗ್ಗ ಘಟಕಗಳ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕವು 20 ಎಚ್ಪಿಗಿಂತ 
ಹೆಚ್ಚಿರಬೇಕು. 


ಪ್ರಸ್ತಾಪಿತ ವೆಚ್ಚದ 50 % ಮರುಪಾವತಿ ಅಥವಾ ರೂ . 50 ಲಕ್ಷ , ಯಾವುದು ಕಡಿಮೆಯೋ ಅದು. 


11 | 

ಸಾಮರ್ಥ್ಯ ವರ್ಧಕ ಬೆಂಬಲ 
(1) ಮಾರುಕಟ್ಟೆಯ ಅಭಿವೃದ್ಧಿ ಮತ್ತು 

ಬ್ರಾಂಡಿಂಗ್ 
(i) ವಿನ್ಯಾಸ ಅಭಿವೃದ್ಧಿ ಮತ್ತು ಉತ್ಪನ್ನ 

ವೈವಿಧೀಕರಣ 
( ii ) ಗುಣಮಟ್ಟಗಳು ಮತ್ತು 

ಅನುಸರಣೆಗಳು 


ಪ್ರಸ್ತಾಪಿತ ವೆಚ್ಚದ 50 % ಮರುಪಾವತಿ ಅಥವಾ ರೂ . 25 ಲಕ್ಷ , ಯಾವುದು ಕಡಿಮೆಯೋ ಅದು. 


ಪ್ರಸ್ತಾಪಿತ ವೆಚ್ಚದ 50 % ಮರುಪಾವತಿ ಅಥವಾ ರೂ . 5 ಲಕ್ಷ, ಯಾವುದು ಕಡಿಮೆಯೋ ಅದು. 


13 | 


ಅಸ್ತಿತ್ವದಲ್ಲಿರುವ ಘಟಕಗಳ ಪರಿಸರ | ಪ್ರತ್ಯೇಕವಾಗಿ ಪ್ರತೀ ಸಂದರ್ಭದಲ್ಲಿ ಅನ್ವಯವಾಗುವ ಇಂಧನ ಪರಿಶೀಲನೆ / ಜಲ ಪರಿಶೀಲನೆ | 
ಅನುಸರಣೆ ಮತ್ತು ಸಂಪನ್ಮೂಲ| ಪರಿಸರ ಅನುಸರಣೆಗಾಗಿ 50 % ವರೆಗೆ, ಗರಿಷ್ಠ ರೂ .50000 ನೆರವು. 
ಸಂರಕ್ಷಣೆಗಾಗಿ ನೆರವು ( 3 ವರ್ಷಗಳಿಗೂ 
ಹೆಚ್ಚಿನ ಹಳೆಯ ಘಟಕಗಳು) 
ಉತ್ಕೃಷ್ಟತೆಯ ಕೇಂದ್ರ 

ರಾಜ್ಯದಲ್ಲಿ ಜವಳಿ ಉತ್ಕೃಷ್ಟತೆಯ ಕೇಂದ್ರವನ್ನು ಸ್ಥಾಪಿಸುವುದಕ್ಕಾಗಿ ರೂ .10 ಕೋಟಿ ನೆರವು. 
14 | ಅಸ್ತಿತ್ವದಲ್ಲಿರುವ ಘಟಕಗಳಿಗೆ 

| (a ) ಸಾಲ ಸಂಪರ್ಕ ಬಂಡವಾಳ ಸಹಾಯಧನ - ಸ್ಥಾವರ & ಯಂತ್ರ 
( ವಿಸ್ತರಣೆ/ ವೈವಿಧ್ಯತೆ / ಆಧುನೀಕರಣ / ತಾಂತ್ರಿಕ 

ವಲಯ 1 

ವಲಯ 2 
ಉನ್ನತೀಕರಣ) 

ಸ್ಥಾವರ & ಯಂತ್ರದ ಮೌಲ್ಯದ 20 % ಸ್ಥಾವರ & ಯಂತ್ರದ ಮೌಲ್ಯದ 15 % 
ಅಥವಾ ರೂ . 1 ಕೋಟಿ, ಯಾವುದು | ಅಥವಾ ರೂ . 75 ಲಕ್ಷ, ಯಾವುದು 
ಕಡಿಮೆಯೋ ಅದು. 

ಕಡಿಮೆಯೋ ಅದು. 
(b ) ಬಡ್ಡಿ ಸಹಾಯಧನ 
ಹೊಸ ಘಟಕಗಳಿಗೆ ಇರುವ ಮಾದರಿಯಲ್ಲಿಯೇ ವಿಸ್ತರಿಸುವುದು . ಒದಗಿಸಿದ ಬಡ್ಡಿ ಸಹಾಯಧನವು 
ಸಾಲ ಸಂಪರ್ಕ ಬಂಡವಾಳ ಸಹಾಯಧನ (14 - ಏ) ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ಇರುವ 

ಮಿತಿಯನ್ನು ಯಾವುದೇ ಸಂದರ್ಭದಲ್ಲಿ ಮೀರುವುದಿಲ್ಲ . 
(16) ಸಾಮಾಜಿಕ ಬದ್ಧತೆಯನ್ನು ಉತ್ತಮಗೊಳಿಸುವ ಪ್ರಯತ್ನ 

ಸಾಮಾಜಿಕ ಬದ್ಧತೆ ಮತ್ತು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಉತ್ತಮಗೊಳಿಸುವ ಪ್ರಯತ್ನವು ಕರ್ನಾಟಕ ಸರಕಾರದ ಒಂದು 
ಭಾಗವಾಗಿರುವುದರಿಂದ, ಅನುಮೋದಿತ ಪ್ರೋತ್ಸಾಹ ಧನದ ಹೆಚ್ಚುವರಿ 5 %, ಗರಿಷ್ಟ ರೂ .5.00 ಲಕ್ಷ, ಸಾಮಾಜಿಕ ಬದ್ಧತೆ ಮತ್ತು ಮಾನವ 
ಅಭಿವೃದ್ಧಿಯ ಅನುಸರಣೆಯನ್ನು ಸಂಧಿಸಲು ಯೋಜನೆಯ ಪ್ರಸ್ತಾಪಕರಿಗೆ ಬಿಡುಗಡೆಯಾಗುವುದು . ಈ ಮಧ್ಯಪ್ರವೇಶಕ್ಕಾಗಿ ಮೈಲುಗಲ್ಲುಗಳು | 

ಉಪಯುಕ್ತತೆಯ ಮಾನದಂಡಗಳನ್ನು ಮಾರ್ಗಸೂಚಿಗಳಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯು ನಿಗದಿಪಡಿಸುವುದು. 
( 17 ) 

ಹೊರತುಪಡಿಸುವಿಕೆ ಮತ್ತು ಸಡಿಲಿಕೆಗಳು 
( a ) ವಲಯ 3 ಪ್ರದೇಶಗಳಲ್ಲಿ ಸ್ಥಾಪಿತವಾಗುವ ಎಲ್ಲಾ ಹೊಸ ಘಟಕಗಳು ಜವಳಿ ನೀತಿ 2013 - 2018 ರಡಿ ಪ್ರೋತ್ಸಾಹಧನಕ್ಕೆ 

ಅರ್ಹರಾಗುವುದಿಲ್ಲ. 
( b ) ಆದರೆ, ಎಸ್‌ಪಿವಿ ಗಳು / ಯೋಜನಾ ಪ್ರಸ್ತಾಪಕರಿಗೆ ಈ ಕೆಳಗಿನ ಸಹಾಯಗಳನ್ನು ಪ್ರಸ್ತಾಪಿಸಿದ ಸಹಾಯವು ಯಾವ ವಲಯಗಳಲ್ಲಿ 
ಕಾರ್ಯಗತಗೊಳಿಸಿರುವುದೆಂದು ಗಣನೆಗೆ ತೆಗೆದುಕೊಳ್ಳದೇ , ಒದಗಿಸಲಾಗುವುದು . 

ಬ್ರೌನ್ ಪೀಲ್ಸ್ ಸಮೂಹ ಅಭಿವೃದ್ಧಿ 
(ii ) ಸಾಮಾನ್ಯ ಎಮ್ಯುಯೆಂಟ್ ಟ್ರಿಟೆಂಟ್ ಪ್ಲಾಂಟ್ & ಅಪಾಯಕಾರಿ ತ್ಯಾಜ್ಯ ವಿಲೇವಾರಿ ಸೌಕರ್ಯ 
(iii ) ಸಾಮರ್ಥ್ಯ ವರ್ಧಕ ಬೆಂಬಲ 
(iv ) ಮಾನವ ಸಂಪನ್ಮೂಲ ಮತ್ತು ಪರಿಸರ ಅಂಗೀಕಾರಕ್ಕಾಗಿ ನೆರವು 


೮೫೦ 


( ಅ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

ಭಾಗ ೧ 
ಕ್ರೆಡಿಟ್ ಲಿಂಕ್ಸ್ ಬಂಡವಾಳ ಅನುದಾನ 
(1 ) ಉದ್ದೇಶ: ಉತ್ಪಾದನಾ ತಂತ್ರಜ್ಞಾನವನ್ನು ಆಧುನೀಕರಿಸಿ ಬೆಳವಣಿಕೆಯನ್ನು ರಾಜ್ಯಾದ್ಯಂತ ಚದುರಿಸುವ ಮೂಲಕ ಮತ್ತು ರಾಜ್ಯದಲ್ಲಿ 

ಜವಳಿ ಮತ್ತು ಉಡುಪುಗಳ ಉದ್ಯಮದಲ್ಲಿ ಹೊಸ ಹೂಡಿಕೆಗಳನ್ನು ಆಕರ್ಷಿಸುವುದು. 
(ii ) ಅರ್ಹತೆ: ಈ ಕೆಳಗಿನವು ಅರ್ಹವಾಗಿರುವವು; 

( aa ) ಸ್ಥಿರ ಆಸ್ತಿಗಳ ಮೇಲೆ ಕ್ರೆಡಿಟ್ ಲಿಂಕ್ಸ್ ಬಂಡವಾಳ ಅನುದಾನ - ಘಟಕವು ಸ್ಥಾಪಿಸಿದ ಸ್ಥಿರ ಆಸ್ತಿಗಳ ಮೌಲ್ಯದ 

ಮೇಲೆ ಲಭ್ಯವಾಗುವುದು. 
( bb) ವಿಶೇಷ ಕ್ರೆಡಿಟ್ ಲಿಂಕ್ಸ್ ಬಂಡವಾಳ ಅನುದಾನ ( ತಾಂತ್ರಿಕ ಜವಳಿ, ಸಂಯೋಜಿತ ಘಟಕಗಳು ಮತ್ತು ಪರಿಸರ ಸ್ನೇಹಿ 

ಘಟಕಗಳು ) - ಘಟಕವು ಪಡೆದುಕೊಂಡ ಅರ್ಹ ಸ್ಥಾವರ ಮತ್ತು ಯಂತ್ರೋಪಕರಣಗಳ ( ಪ್ಲಾಂಟ್ & ಮೆಶಿನರಿ) 

ಮೌಲ್ಯದ ಮೇಲೆ ಲಭ್ಯವಾಗುವುದು. 
(iii ) ಯೋಜನೆಯ ವೆಚ್ಚ / ಸ್ಥಿರ ಆಸ್ತಿಗಳ ವ್ಯಾಖ್ಯಾನ : ನೀತಿಯ ಅನ್ವಯ ಪ್ರೋತ್ಸಾಹಧನವನ್ನು ಲೆಕ್ಕಮಾಡುವ ಉದ್ದೇಶಕ್ಕಾಗಿ, 

ಯೋಜನೆಯ ವೆಚ್ಚ / ಸ್ಥಿರ ಆಸ್ತಿಗಳನ್ನು ಯೋಜನೆಗಾಗಿ ಸ್ಥಾಪಿಸಿದ ಸ್ವತ್ತುಗಳು ಎಂದು ವರ್ಣಿಸಲಾಗುವುದು ಹಾಗೂ ಇದು 
ಸಾರಿಗೆ, ನಿರ್ಮಾಣ ಮತ್ತು ವಿದ್ಯುದೀಕರಣದೊಂದಿಗೆ ಕಾರ್ಖಾನೆ ಕಟ್ಟಡ, ಮೂಲಭೂತ ಸೌಕರ್ಯಗಳು ( ಭೂಮಿ ಮತ್ತು ಭೂ 

ಅಭಿವೃದ್ಧಿಯ ಹೊರತಾಗಿ), ಸ್ಥಾವರ ಮತ್ತು ಯಂತ್ರೋಪಕರಣಗಳು ಮತ್ತಿತರ ಉತ್ಪಾದಕ ಸ್ವತ್ತುಗಳನ್ನು ಒಳಗೊಳ್ಳುವುದು. 
(iv) ನಿಧೀಕರಣ : ಯೋಜನಾ ಅವಧಿಯಲ್ಲಿ ಕ್ರೆಡಿಟ್ ಲಿಂಕ್ಸ್ ಬಂಡವಾಳ ಅನುದಾನವನ್ನು ಘಟಕಗಳಿಗೆ ಈ ಕೆಳಗಿನಂತೆ 

ಒದಗಿಸಲಾಗುವುದು; 
(aa) ಸ್ಥಿರ ಆಸ್ತಿಗಳ ಮೇಲೆ ಕ್ರೆಡಿಟ್ ಲಿಂಕ್ಸ್ ಬಂಡವಾಳ ಅನುದಾನ 

> ವಲಯ 1: 
ಹೂಡಿಕೆಯ ಪರಿಮಾಣ 

ಪ್ರೋತ್ಸಾಹಕ ಧನದ ಮೊತ್ತ 
ಎಮ್ . ಎಸ್ .ಎಮ್. ಈ ಯೋಜನೆಗಳು ( ರೂ . 10 | ಸ್ಥಿರ ಆಸ್ತಿಗಳ 20 % 
ಕೋಟಿಗಳವರೆಗೆ) 
ರೂ .10 ಕೋಟಿಯಿಂದ ರೂ . 25 ಕೋಟಿ ಸ್ಥಿರ ಆಸ್ತಿಗಳ 20 % ಅಥವಾ ರೂ . 3.00 ಕೋಟಿ ಇವುಗಳಲ್ಲಿ 

ಯಾವುದು ಕಡಿಮೆಯೋ ಅದು. 
ರೂ .26 ಕೋಟಿಯಿಂದ ರೂ .50 ಕೋಟಿ ಸ್ಥಿರ ಆಸ್ತಿಗಳ 20 % ಅಥವಾ ರೂ . 4 .00 ಕೋಟಿ ಇವುಗಳಲ್ಲಿ 

ಯಾವುದು ಕಡಿಮೆಯೋ ಅದು. 
ರೂ .51 ಕೋಟಿಯಿಂದ ರೂ . 99 ಕೋಟಿ ಸ್ಥಿರ ಆಸ್ತಿಗಳ 20 % ಅಥವಾ ರೂ . 6.00 ಕೋಟಿ ಇವುಗಳಲ್ಲಿ 

ಯಾವುದು ಕಡಿಮೆಯೋ ಅದು. 


> ವಲಯ 2: 


ಹೂಡಿಕೆಯ ಆವರಣ 

ಪ್ರೋತ್ಸಾಹಕ ಧನದ ಮೊತ್ತ 
ಎಮ್.ಎಸ್.ಎಮ್. ಈ ಯೋಜನೆಗಳು ( ರೂ . 10 | ಸ್ಥಿರ ಆಸ್ತಿಗಳ 15 % 
ಕೋಟಿಗಳವರೆಗೆ) 
ರೂ .10 ಕೋಟಿಯಿಂದ ರೂ . 25 ಕೋಟಿ ಸ್ಥಿರ ಆಸ್ತಿಗಳ 15 % ಅಥವಾ ರೂ . 2.00 ಕೋಟಿ ಇವುಗಳಲ್ಲಿ 

ಯಾವುದು ಕಡಿಮೆಯೋ ಅದು 
ರೂ .26 ಕೋಟಿಗಳಿಂದ ರೂ . 50 ಕೋಟಿಗಳು ಸ್ಥಿರ ಆಸ್ತಿಗಳ 15 % ಅಥವಾ ರೂ . 3.00 ಕೋಟಿಗಳಲ್ಲಿ ಕಡಿಮೆ 

ಇದ್ದುದು 
ರೂ .51 ಕೋಟಿಗಳಿಂದ ರೂ . 99 ಕೋಟಿಗಳು ಸ್ಥಿರ ಆಸ್ತಿಗಳ 15 % ಅಥವಾ ರೂ . 5. 00 ಕೋಟಿಗಳಲ್ಲಿ ಕಡಿಮೆ 

ಇದ್ದುದು 
> ಕೇಂದ್ರ | ರಾಜ್ಯ ಸರ್ಕಾರಗಳ ಯೋಜನೆಗಳ ಮೂಲಕ ಭಾಗಶಃ ಸಹಾಯ ಪಡೆದ ಜವಳಿ ಉದ್ಯಾನಗಳಲ್ಲಿ ( ಟೆಕ್ಸ್ಟೈಲ್ 

ಪಾರ್ಕ್‌ಗಳಲ್ಲಿ ಸ್ಥಿತವಿರುವ ಎಲ್ಲಾ ಘಟಕಗಳು , ಸ್ಥಳವನ್ನು ಗಮನಕ್ಕೆ ತೆಗೆದುಕೊಳ್ಳದಂತೆ, ಪ್ರತಿ ಘಟಕಕ್ಕೆ 5 % ಅಥವಾ ರೂ .10 
ಲಕ್ಷಗಳಲ್ಲಿ ಕಡಿಮೆಯಿರುವ ಮೊತ್ತದ ಹೆಚ್ಚುವರಿ ಅನುದಾನಕ್ಕೆ ಅರ್ಹವಾಗುವವು. 
ಪ . ಜಾ / ಪ. ವ . ದ ವ್ಯಕ್ತಿಯು ನಡೆಸುತ್ತಿರುವ ಎಲ್ಲಾ ಘಟಕಗಳು , ಸ್ಥಳವನ್ನು ಗಮನಕ್ಕೆ ತೆಗೆದುಕೊಳ್ಳದಂತೆ, ಪ್ರತಿ ಘಟಕಕ್ಕೆ 20 % 

ಅಥವಾ ರೂ . 20 ಲಕ್ಷಗಳಲ್ಲಿ ಕಡಿಮೆಯಿರುವ ಮೊತ್ತದ ಹೆಚ್ಚುವರಿ ಅನುದಾನಕ್ಕೆ ಅರ್ಹವಾಗುವವು. 
> ಅಂಗವಿಕಲರು/ ಅಲ್ಪಸಂಖ್ಯಾತರು/ ಮಾಜಿ ಸೈನಿಕರು ಮತ್ತು ಮಹಿಳಾ ಉದ್ಯಮಿಗಳು ನಡೆಸುತ್ತಿರುವ ಎಲ್ಲಾ ಘಟಕಗಳು, 

ಸ್ಥಳವನ್ನು ಗಮನಕ್ಕೆ ತೆಗೆದುಕೊಳ್ಳದಂತೆ, ಪ್ರತಿ ಘಟಕಕ್ಕೆ 5 % ಅಥವಾ ರೂ . 5 ಲಕ್ಷಗಳಲ್ಲಿ ಕಡಿಮೆಯಿರುವ ಮೊತ್ತದ ಹೆಚ್ಚುವರಿ 
ಅನುದಾನಕ್ಕೆ ಅರ್ಹವಾಗುವವು. 


ಭಾಗ ೧ 


( ಆ ) 


(i) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

೮೫೧ 
( bb ) ವಿಶೇಷ ಕ್ರೆಡಿಟ್ ಲಿಂಕ್ಸ್ ಬಂಡವಾಳ ಅನುದಾನ ( ತಾಂತ್ರಿಕ ಜವಳಿ, ಸಂಯೋಜಿತ ಘಟಕಗಳು ಮತ್ತು ಪರಿಸರ ಸ್ನೇಹಿ 

ಘಟಕಗಳು ) 

ತಾಂತ್ರಿಕ ಜವಳಿ ಘಟಕಗಳು 
ಸ್ಥಳವನ್ನು ಗಮನಕ್ಕೆ ತೆಗೆದುಕೊಳ್ಳದಂತೆ, ಎಲ್ಲಾ ತಾಂತ್ರಿಕ ಜವಳಿ ಘಟಕಗಳು, ಸ್ಥಾವರ ಮತ್ತು 
ಯಂತ್ರೋಪಕರಣಗಳ ಮೌಲ್ಯದ ಮೇಲೆ 10 % ಅಥವಾ ರೂ . 25 ಲಕ್ಷಗಳಲ್ಲಿ ಕಡಿಮೆಯಿರುವ ಮೊತ್ತದ 
ಹೆಚ್ಚುವರಿ ಅನುದಾನಕ್ಕೆ ಅರ್ಹವಾಗುವವು. 
ಸಂಯೋಜಿತ ಘಟಕಗಳು 
ವಲಯ 1 ಅರ್ಹ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೇಲೆ 20 % ಅಥವಾ 

ರೂ . 30 ಲಕ್ಷಗಳಲ್ಲಿ ಕಡಿಮೆಯಿರುವ ಮೊತ್ತದ ಹೆಚ್ಚುವರಿ ಬಂಡವಾಳ 

ಹೂಡಿಕೆ ಅನುದಾನ. 
ವಲಯ 2 ಅರ್ಹ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೇಲೆ 10 % ಅಥವಾ 

ರೂ . 20 ಲಕ್ಷಗಳಲ್ಲಿ ಕಡಿಮೆಯಿರುವ ಮೊತ್ತದ ಹೆಚ್ಚುವರಿ ಬಂಡವಾಳ 

ಹೂಡಿಕೆ ಅನುದಾನ. 
ಪರಿಸರ ಸ್ನೇಹಿ ಘಟಕಗಳು 
ಸ್ಥಳವನ್ನು ಗಮನಕ್ಕೆ ತೆಗೆದುಕೊಳ್ಳದಂತೆ ಎಲ್ಲಾ ಘಟಕಗಳು, ಸ್ವಚ್ಛ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನಗಳ 
ಉತ್ತೇಜನಕ್ಕಾಗಿ ಸ್ಥಾಪಿಸಿದ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೌಲ್ಯದ ಮೇಲೆ 20 % ಅಥವಾ ರೂ . 20 
ಲಕ್ಷಗಳಲ್ಲಿ ಕಡಿಮೆಯಿರುವ ಮೊತ್ತದ ಹೆಚ್ಚುವರಿ ಅನುದಾನಕ್ಕೆ ಅರ್ಹವಾಗುವವು. ಸ್ಥಾಪನೆಯನ್ನು ಪರಿಸರ 
ಸ್ನೇಹಿಯಾಗಿಸುವತ್ತ ಮಾಡಿದ ಹೆಚ್ಚುವರಿ ಹೂಡಿಕೆಗಳ ಮೇಲೆ ಮಾತ್ರ ಈ ಪ್ರೋತ್ಸಾಹಧನವನ್ನು 
ನೀಡಲಾಗುವುದು . ಅಂತಹ ಸ್ಥಾವರ ಮತ್ತು ಯಂತ್ರೋಪಕರಣಗಳನ್ನು ಕರ್ನಾಟಕ ಮಾಲಿನ್ಯ ನಿಯಂತ್ರಣಾ 

ಮಂಡಳಿಯು ದೃಢೀಕರಿಸತಕ್ಕದ್ದು . 
ಬಡ್ಡಿ ಅನುದಾನ 

* ಉದ್ದೇಶ: ಜವಳಿ ಘಟಕಗಳಿಗೆ ತೊಂದರೆ ರಹಿತ ಕಾರ್ಯಾಚರಣೆಗಾಗಿ ನೆರವಾಗಲು ಘಟಕಗಳಿಗೆ ಬಡ್ಡಿ ಅನುದಾನದ 
ರೂಪದಲ್ಲಿ ಆರ್ಥಿಕ ನೆರವು ನೀಡಲಾಗುವುದು . 
ಅರ್ಹತೆ: ಈ ಕೆಳಗಿನವರು ಅರ್ಹವಾಗಿರುವರು; 
( aa ) ನೀತಿಯ ಅವಧಿಯಲ್ಲಿ ರಾಜ್ಯದಲ್ಲಿ ರೂ .99 ಕೋಟಿ ವರೆಗಿನ ಹೂಡಿಕೆಯೊಂದಿಗೆ ಹೊಸ ಘಟಕಗಳನ್ನು 

ಸ್ಥಾಪಿಸುತ್ತಿರುವ ಉದ್ಯಮಿಗಳು ಬೆಂಬಲವನ್ನು ಕೇಳಲು ಮತ್ತು ಪಡೆಯಲು ಅರ್ಹರಾಗಿರುವರು. 
(bb ) ನೀತಿಯ ಅವಧಿಯಲ್ಲಿ ವಾಣಿಜ್ಯ ಉತ್ಪಾದನೆಯನ್ನು ಪ್ರಾರಂಭಿಸುವ ಘಟಕಗಳಿಗೆ ಮಾತ್ರ ಬೆಂಬಲವನ್ನು 

ನೀಡಲಾಗುವುದು ಹಾಗೂ ಸಾಲದ ಮೊದಲ ಮರುಪಾವತಿಯ ದಿನದಿಂದ ಐದು ವರ್ಷಗಳ ಅವಧಿಗೆ 
ಲಭ್ಯವಾಗಿರುವುದು. ಬ್ಯಾಂಕಿನೊಂದಿಗೆ ಸಾಲ ಖಾತೆಯು ನಿಯಮಿತವಾಗಿರುವ, ಅಂದರೆ ಸಾಲದ 
ನೆರವಿನಡಿಯಲ್ಲಿ ಬ್ಯಾಂಕಿಗೆ ಎಲ್ಲಾ ಪಾವತಿಗಳನ್ನು ಮಾಡಿರುವ ಸಂದರ್ಭದಲ್ಲಿ ಮಾತ್ರ ಈ ಅನುದಾನವನ್ನು 

ಪಾವತಿಸಲಾಗುವುದು. 
(iii ) ನಿಧೀಕರಣ : ಪರಿಚ್ಛೇಧ (1) ರನ್ವಯ ಸಾಮಾನ್ಯ ವರ್ಗಕ್ಕೆ ಅನ್ವಯಿಸುವ ಕ್ರೆಡಿಟ್ ಲಿಂಕ್ಸ್ ಬಂಡವಾಳ ಅನುದಾನದ 

ಮೊತ್ತವನ್ನು ಇಂಟರೆಸ್ಟ್ ಲಿಂಕ್ಸ್ ಅನುದಾನಕ್ಕಾಗಿ ಈ ಕೆಳಗಿನಂತೆ ವರ್ಗೀಕರಿಸಲಾಗುವುದು: 
( aa) ಅವಶ್ಯ ಅಭಿವೃದ್ಧಿ ಮೈಲುಗಲ್ಲನ್ನು ಪೂರೈಸುವ ಮೇರೆಗೆ ಅನುಮೋದಿತ ಮೊತ್ತದ 50%. 
(bb) ಬ್ಯಾಂಕುಗಳು / ಹಣಕಾಸು ಸಂಸ್ಥೆಗಳ ಅವಶ್ಯ ಹಣಕಾಸು ಮೈಲುಗಲ್ಲುಗಳನ್ನು ಪೂರೈಸುವ ಮೇರೆಗೆ 

ಅನುಮೋದಿತ ಮೊತ್ತದ 50 % ಐದು ವರ್ಷದ ಬಡ್ಡಿ ಸಹಾಯಧನ. 
(iv) ಒದಗಿಸಿದ ಬಡ್ಡಿ ಸಹಾಯಧನವು ಪ್ರೋತ್ಸಾಹ ನೀಡುವ ವಿಭಾಗ (1) ರಲ್ಲಿನ ಮೊತ್ತದಲ್ಲಿ ಉಲ್ಲೇಖಿಸಿರುವಂತೆ ಯಾವುದೇ 

ಸಂದರ್ಭದಲ್ಲಿ ಮಿತಿಯನ್ನು ಮೀರುವುದಿಲ್ಲ . 
ಪ್ರವೇಶ ತೆರಿಗೆ ಮರುಪಾವತಿ 
(1 ) ಉದ್ದೇಶ: ಸೂಕ್ತ ಉತ್ಪಾದನಾ ತಂತ್ರಜ್ಞಾನವನ್ನು ಪಡೆಯುವ ಮತ್ತು ಉತ್ಪಾದನಾ ಉದ್ದೇಶಗಳಿಗಾಗಿ ಅದನ್ನು ರಾಜ್ಯದ ಒಳಗೆ 

ಸಾಗಿಸುವ ಖರ್ಚನ್ನು ಕಡಿಮೆಗೊಳಿಸುವುದು. 
ಅರ್ಹತೆ: ಈ ಕೆಳಗಿನ ಭಾಗಗಳ ಮೇಲೆ ಪ್ರವೇಶ ತೆರಿಗೆಯ ಮರುಪಾವತಿ ಮಾಡಲಾಗುವುದು ; 
(aa ) ಸ್ಥಾವರ ಮತ್ತು ಯಂತ್ರೋಪಕರಣಗಳು ಮತ್ತು ಬಂಧಿತ ವಿದ್ಯುತ್ ಉತ್ಪಾದನೆಗಾಗಿ ಉಪಕರಣಗಳು ಮತ್ತು 

ಸಾಮಾನ್ಯ ತ್ಯಾಜ್ಯಜಲದ ಉಪಚಾರ (ಕಾಮನ್ ಎಸ್ಟೋಎಂಟ್ ಟೈಂಟ್) ಗೆ ಬಳಸುವ ಉಪಕರಣಗಳು ಮತ್ತು 

ತ್ಯಾಜ್ಯ ವಿಲೇವಾರಿ ಸೌಲಭ್ಯಗಳನ್ನು ಒಳಗೊಂಡಂತೆ ಬಂಡವಾಳ ಸರಕುಗಳು . 
(iii ) 

ನಿಧೀಕರಣ : ಸರಕು ಪಟ್ಟಿ ( ಇನ್ಸಾಯ್) ದಾಖಲೆಯ ಅನುಸಾರ ಉದ್ಯಮಿಗಳು ಮಾಡಿದ ವಾಸ್ತವಿಕ ಪಾವತಿಗಳ ಮೇಲೆ 
ಮರುಪಾವತಿ ಮಾಡಲಾಗುವುದು. 


೮೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೩ , ೨೦೧೪ 


ಭಾಗ ೧ 


( ಈ ) 


(ii ) 


ಮುದ್ರಾಂಕ ಸುಂಕದ ಮರುಪಾವತಿ 

ಉದ್ದೇಶ: ರಾಜ್ಯದಲ್ಲಿ ಭೂಮಿಯ ಗಳಿಕೆ / ಭೋಗ್ಯ ಮತ್ತು ಇತರ ಯೋಜನೆ / ಆರ್ಥಿಕ ದಾಖಲೆಗಳ ನಿರ್ವಹಣೆಗೆ 
ಸಂಬಂಧಿಸಿದಂತೆ ವಹಿವಾಟು ವೆಚ್ಚವನ್ನು ಕಡಿತಗೊಳಿಸುವುದು. 
ಅರ್ಹತೆ: ಯೋಜನೆಯ ಅವಧಿಯಲ್ಲಿ ಪಾವತಿಸಿದ ಮುದ್ರಾಂಕ ಸುಂಕದ ಮರುಪಾವತಿಯನ್ನು ಕೇಳಲು ಈ ಕೆಳಗಿನವರು 
ಅರ್ಹವಾಗಿರುವರು ; 
( aa) ಹೊಸ ಘಟಕಗಳನ್ನು ಸ್ಥಾಪಿಸುತ್ತಿರುವ ಮತ್ತು ಭೂಮಿಯನ್ನು ಗಳಿಸಲು ವ್ಯವಸ್ಥೆಗಳನ್ನು ಮಾಡುತ್ತಿರುವ 

ಉದ್ಯಮಿಗಳು . 
( bb ) ಹಿಂದುಳಿದ ಪ್ರದೇಶಗಳ ಯಾವುದೇ ಒಂದು ವಲಯದಲ್ಲಿ / ನಿಗದಿತ ಸ್ಥಳಗಳಲ್ಲಿ ಗ್ರೀನ್‌ಫಿಲ್ಸ್ / ಬ್ರೌನ್ಫೀಲ್ಡ್ 

ಅಥವಾ ಜವಳಿ ಉದ್ಯಾನಗಳನ್ನು ಅಭಿವೃದ್ಧಿ ಪಡಿಸುವ ಉದ್ದೇಶಕ್ಕಾಗಿ ಬಳಕೆದಾರ ಉದ್ಯಮ / ಅಥವಾ 

ಕೈಗಾರಿಕಾ ಸಂಘಟನೆಗಳ ಕನಿಷ್ಠ 5 ಮಂದಿ ಸದಸ್ಯರೊಂದಿಗೆ ಸ್ಥಾಪಿಸಿದ ಎಸ್. ಪಿ.ವಿ. ಗಳು. 
(iii ) ಮರುಪಾವತಿ ಅಂಗಗಳು : ಮುದ್ರಾಂಕ ಸುಂಕದ ಮರುಪಾವತಿಗಳು ಈ ಕೆಳಗಿನ ಅಂಶಗಳಿಗೆ ಸಂಬಂಧಿಸಿದಂತೆ 

ಲಭ್ಯವಾಗಿರುವವು; 
(aa ) ಹಂಚಿಕೆಯಾಗಿರುವ ಕೈಗಾರಿಕಾ ಭೂಮಿ / ಜಾಗಗಳಿಗೆ ಸಂಬಂಧಿಸಿದಂತೆ ಭೋಗ್ಯ, ಭೋಗ್ಯ ಮತ್ತು ಮಾರಾಟ 

ಒಪ್ಪಂದಗಳು. 
(bb) ಭೋಗ್ಯದಲ್ಲಿ ಪಡೆದ ಕೈಗಾರಿಕಾ ಶೆಡ್‌ಗಳು / ಜಾಗಗಳಿಗೆ ಸಂಬಂಧಿಸಿದಂತೆ ಭೋಗ್ಯ ಒಪ್ಪಂದಗಳು. 
(cc) ಬ್ಯಾಂಕುಗಳು / ಆರ್ಥಿಕ ಸಂಸ್ಥೆಗಳು ಮತ್ತು ಕರ್ನಾಟಕ ಸರ್ಕಾರ / ಭಾರತ ಸರ್ಕಾರದ ಇತರ ಸಂಸ್ಥೆಗಳಿಂದ 

ದೀರ್ಘಾವಧಿ ನಿಧಿಗಳನ್ನು ಪಡೆಯುವ ಉದ್ದೇಶದಿಂದ ಕೈಗೊಳ್ಳಲಾದ ಒತ್ತೆ ಒಪ್ಪಂದ, ಗಿರವಿ ಒಪ್ಪಂದ 

ಇತ್ಯಾದಿಯಂಥ ಭದ್ರತಾ ದಾಖಲೆಗಳನ್ನು ಒಳಗೊಂಡ ಸಾಲ ಮತ್ತು ಕಡ ಒಪ್ಪಂದಗಳ ಸಂಬಂಧದಲ್ಲಿ. 
(iv) ನಿಧೀಕರಣ : ಉದ್ಯಮಿಗಳು / ಎಸ್. ಪಿ . ವಿ ಮಾಡಿದ ವಾಸ್ತವಿಕ ಪಾವತಿಗಳ ಮೇಲೆ ಈ ಕೆಳಗಿನಂತೆ ಮರುಪಾವತಿ 

ಮಾಡಲಾಗುವುದು; 
( aa ) ವಲಯ 1 : ಮುದ್ರಾಂಕ ಸುಂಕವಾಗಿ ಪಾವತಿಸಿದ ಪೂರ್ಣ ಮೊತ್ತದ ಮರುಪಾವತಿ . 

( bb) ವಲಯ 2 : ಮುದ್ರಾಂಕ ಸುಂಕವಾಗಿ ಪಾವತಿಸಿದ ಮೊತ್ತದ 50 % ಮರುಪಾವತಿ . 
( ಉ ) ಗ್ರೀನ್ ಫೀಲ್ಡ್ ಜವಳಿ ಉದ್ಯಾನಗಳ ಸಾಮಾನ್ಯ ಮೂಲಭೂತ ಸೌಕರ್ಯಗಳು 

ಉದ್ದೇಶ: ರಾಜ್ಯದಲ್ಲಿ ಗ್ರೀನ್‌ಫೀಲ್ಡ್ ಜವಳಿ ಮತ್ತು ಉಡುಪುಗಳ ಕೈಗಾರಿಕಾ ಉದ್ಯಾನಗಳನ್ನು ಅಭಿವೃದ್ಧಿಗೊಳಿಸಲು ಒಂದು 
ಸಮೂಹ ಆಧಾರಿತ ಅಭಿವೃದ್ಧಿ ತಂತ್ರದ ಅನುಸರಣೆಯನ್ನು ಮುಂದುವರಿಸಲಾಗಿದೆ. ಈ ಉದ್ಯಾನಗಳು / ವಲಯಗಳು 
ಸಂಯೋಜಿತ ಜವಳಿಗೆ ಅಗತ್ಯವಿರುವ ಉತ್ಪಾದನಾ ಸೌಲಭ್ಯಗಳನ್ನು , ಅಂದರೆ ನೂಲುವಿಕೆ, ನೇಯುವಿಕೆ, ಪರಿಷ್ಕರಣೆ, 
ಉಡುಪು ತಯಾರಿಕೆ ಮತ್ತು ಇತರ ಪೂರಕ ಘಟಕಗಳನ್ನು ಅಥವಾ ವಲಯಕ್ಕೆ ನಿರ್ದಿಷ್ಟವಾದ ಚಟುವಟಿಕೆಗಳಾದ 
ನೇಯುವಿಕೆ ಅಥವಾ ಪರಿಷ್ಕರಣೆ ಇತ್ಯಾದಿಯನ್ನು ಹೊಂದಬಹುದಾಗಿದೆ. ಇಂಥ ಗ್ರೀನ್‌ಫೀಲ್ಡ್ ಜವಳಿ ಉದ್ಯಾನಗಳು ವೆಚ್ಚ 
ಕಡಿತ, ಹೆಚ್ಚಿನ ಗುಣಮಟ್ಟ ಮತ್ತು ಒಟ್ಟಾರೆ ಸ್ಪರ್ಧಾತ್ಮಕತೆಯನ್ನು ಗಳಿಸುವಲ್ಲಿ ಉದ್ಯಮಕ್ಕೆ ಸಹಾಯವನ್ನೊದಗಿಸುತ್ತವೆ. 
ಅರ್ಹತೆ: ಈ ಕೆಳಗಿನ ಅಂಶಗಳಿಗೆ ಸಂಬಂಧಿಸಿದಂತೆ, ಉದ್ಯಮಿಗಳ ತಂಡವನ್ನೊಳಗೊಂಡ ಬಳಕೆದಾರ ಉದ್ಯಮವು 
ರಚಿಸಿದ ಎಸ್. ಪಿ . ವಿ. ಯು ಬೆಂಬಲ ಸಹಾಯಧನಕ್ಕಾಗಿ ಅರ್ಹವಾಗಿರುವುದು ; 
(aa) ಅಭಿವೃದ್ದಿಯಲ್ಲಿರುವ ಜವಳಿ ಉದ್ಯಾನವು ಕನಿಷ್ಠ 15 ಎಕರೆ ಗಾತ್ರದ್ದಾಗಿರತಕ್ಕದ್ದು. ತಾಂತ್ರಿಕ ಜವಳಿ 

ಉದ್ಯಾನವಾಗಿದ್ದಲ್ಲಿ ಕನಿಷ್ಠ 10 ಎಕರೆ ಗಾತ್ರವನ್ನು ಹೊಂದಿರತಕ್ಕದ್ದು. 
( bb ) ಎಸ್. ಪಿ.ವಿ. ಯನ್ನು ರಚಿಸಲು ಬಳಕೆದಾರ ಉದ್ಯಮದಿಂದ ಕನಿಷ್ಠ 5 ಮಂದಿ ಉದ್ಯಮಿಗಳು ಸೇರತಕ್ಕದ್ದು. 

ಸಂಘಟನೆಗಳೂ ಸಹ ಸದಸ್ಯರಾಗಿ ಎಸ್. ಪಿ . ವಿ . ಯನ್ನು ಸೇರಬಹುದು. 
(cc) ಯೋಜನೆಯನ್ನು ಕಾರ್ಯಗತಗೊಳಿಸುವಾಗ ಎಸ್. ಪಿ. ವಿ. ಯು 100 % ಈಕ್ವಿಟಿ ಹೊಂದಿರತಕ್ಕದ್ದು. 

ಯೋಜನೆಯು ಪೂರ್ಣಗೊಂಡ ನಂತರ ಎಸ್. ಪಿ. ವಿ. ಯು ಕನಿಷ್ಠ 51% ಈಕ್ವಿಟಿ ಹೊಂದುವುದು ಮತ್ತು ಬಾಕಿ 
49 % ವನ್ನು ಕಾರ್ಯತಂತ್ರದ ಪಾಲುದಾರರು / ಅಭಿವರ್ಧಕರು | ಸರಕಾರದ ಸಂಸ್ಥೆಗಳು ಇತ್ಯಾದಿ 
ಹೊಂದಬಹುದು. ಯೋಜನೆಯನ್ನು ಕಾರ್ಯಗತಗೊಳಿಸುವಾಗ ಎಸ್. ಪಿ. ವಿ. ಯು ತನ್ನ ಈಕ್ವಿಟಿ 
ಆರ್ಥಿಕಾಸಕ್ತಿಯನ್ನು ಕಡಿಮೆಗೊಳಿಸಲು ಬಯಸಿದ ಸಂದರ್ಭದಲ್ಲಿ, ಈ ಕುರಿತು ಕರ್ನಾಟಕ ಸರ್ಕಾರದ ಕೈಮಗ್ಗ 

ಮತ್ತು ಜವಳಿ ಇಲಾಖೆಯಿಂದ ಪೂರ್ವಾನುಮತಿ ಪಡೆದೇ ಮುಂದುವರಿಯತಕ್ಕದ್ದು. 
(dd) ಬಳಕೆದಾರ ಉದ್ಯಮವು ಎಸ್. ಪಿ.ವಿ. ಯಲ್ಲಿ ಕನಿಷ್ಠ 51% ಈಕ್ವಿಟಿ ಹೊಂದಿರತಕ್ಕದ್ದು, ಬಾಕಿ 49 % ವನ್ನು 

ಕಾರ್ಯತಂತ್ರದ ಪಾಲುದಾರರು / ಅಭಿವರ್ಧಕರು / ಸರಕಾರದ ಸಂಸ್ಥೆಗಳು ಇತ್ಯಾದಿ ಹೊಂದಬಹುದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


8592 


(iii) 


Α 


Α 


Α 


Α 


Α 


Α 


Α 


Α 


Α 


Α 


Α 


Α 


Α 


Α 


ಅನುದಾನಕ್ಕೆ ಈ ಕೆಳಗಿನ ಅಂಗಗಳು ಅರ್ಹವಾಗಿರುವವು; 
( aa ) ಕಾರ್ಖಾನೆ ಕಟ್ಟಡ 
(bb) ಕೆಳಗೆ ನೀಡಿರುವಂಥ ಸಾಮಾನ್ಯ ಮೂಲಭೂತ ಸೌಕರ್ಯಗಳು 

ಕಾಂಪೌಂಡಿನ ಗೋಡೆ ಮತ್ತು ನಿವೇಶನ ಅಭಿವೃದ್ಧಿ 
ರಸ್ತೆಗಳು 
ಚರಂಡಿ ವ್ಯವಸ್ಥೆ 
ಚರಂಡಿ ಉಪಚಾರ ಸ್ಥಾವರ 
ನೀರು ಸರಬರಾಜು 
ವಿದ್ಯುತ್ ಉತ್ಪಾದನೆ ಸ್ಥಾವರ / ಪರ್ಯಾಯ ವಿದ್ಯುತ್ ಮೂಲವನ್ನು ಒಳಗೊಂಡಂತೆ ವಿದ್ಯುತ್ 
ಸರಬರಾಜು 
ಸಾಮಾನ್ಯ ತ್ಯಾಜ್ಯಜಲದ ಉಪಚಾರ ಸ್ಥಾವರ (ಕಾಮನ್ ಎಫೂಎಂಟ್ ಟ್ರಟೈಂಟ್ ಪ್ಲಾಂಟ್ ) 
ತ್ಯಾಜ್ಯ ವಿಲೇವಾರಿ ಸೌಲಭ್ಯಗಳು 
ದೂರಸಂಪರ್ಕ ವ್ಯವಸ್ಥೆಗಳು 
ವಿದ್ಯುತ್, ಜಲ ಮತ್ತು ಉದ್ಯಾನದ ಬಾಗಿಲಿನವರೆಗೆ ಸಂಪರ್ಕ ನೀಡುವ ರಸ್ತೆಗಳನ್ನೊಳಗೊಂಡಂತೆ 

ಬಾಹ್ಯ ಸೌಕರ್ಯ 
> ಅಗತ್ಯದ ಆಧಾರದ ಮೇಲೆ ಇತರ ಯಾವುದೇ ಮೂಲಭೂತ ಸೌಕರ್ಯ 
( cc ) ಕೆಳಗೆ ನೀಡಿರುವಂಥ ಸಾಮಾನ್ಯ ಸೌಲಭ್ಯಗಳಿಗಾಗಿ ಕಟ್ಟಡ: 

ಪರೀಕ್ಷಣಾ ಪ್ರಯೋಗಾಲಯ 
ವಿನ್ಯಾಸ ಕೇಂದ್ರ 
ತರಬೇತಿ ಕೇಂದ್ರ 
ವ್ಯಾಪಾರ/ ಪ್ರದರ್ಶನ ಕೇಂದ್ರ 
ಗೋದಾಮು ಸೌಲಭ್ಯ 
ಕಚ್ಚಾ ವಸ್ತು ಸಂಗ್ರಹಾಲಯ 
ಶಿಶುವಿಹಾರ, ಉಪಹಾರಗೃಹ, ನಿದ್ರಾಶಾಲೆಗಳು, ಮನೋರಂಜನೆ ಸೌಲಭ್ಯ ಇತ್ಯಾದಿಯಂಥ ಕಾರ್ಮಿಕ 
ಸೌಲಭ್ಯಗಳು 
ಸೇವೆ ಒದಗಿಸುವವರ ಕಛೇರಿ ಕಟ್ಟಡಗಳು 

ಬ್ಯಾಂಕುಗಳು / ಏ. ಟಿ. ಎಂ , ಇತ್ಯಾದಿಗಾಗಿ ಕಟ್ಟಡಗಳು. 
> ಅಗ್ನಿಶಾಮಕ ಇತ್ಯಾದಿಗಾಗಿ ಕಟ್ಟಡಗಳು. 
ಯೋಜನೆಗಳಿಗಾಗಿ ಇರುವ ಭೂಮಿಯು ಪ್ರೋತ್ಸಾಹ ಧನದ ನಿಧೀಕರಣಕ್ಕಾಗಿ ಅರ್ಹವಾಗುವುದಿಲ್ಲ; ಆದರೆ, 
ಬ್ಯಾಂಕ್ | ಆರ್ಥಿಕ ಸಂಸ್ಥೆಗಳ ಅನುಮೋದನೆಗಾಗಿ ಅಗತ್ಯವಿರುವಂತೆ ಯೋಜನೆಯ ವೆಚ್ಚದ 

ಭಾಗವಾಗಬಹುದು ಮತ್ತು ಉದ್ಯಮಿಗಳು ಸ್ವಯಂ ಇದರಲ್ಲಿ ನಿಧಿ ಹೂಡಬಹುದು. 
ನಿಧೀಕರಣ: ಈ ಕೆಳಗಿನ ಆಧಾರದ ಮೇಲೆ ಗ್ರೀನ್ಫೀಲ್ಡ್ ಉದ್ಯಾನಗಳಲ್ಲಿ ಸಾಮಾನ್ಯ ಮೂಲಭೂತ ಸೌಕರ್ಯಗಳ 
ಅಭಿವೃದ್ಧಿಗಾಗಿ ಎಸ್. ಪಿ. ವಿ.ಗೆ ಒಮ್ಮೆ ಬೆಂಬಲ ಸಹಾಯಧನವನ್ನು ಒದಗಿಸಲಾಗುವುದು. 
( aa) ವಲಯ 1: ಪ್ರತಿ ಉದ್ಯಾನ ಯೋಜನೆಗೆ, ಯೋಜನಾ ವೆಚ್ಚದ 40 % ಅಥವಾ ರೂ .20 .00 ಕೋಟಿಗಳವರೆಗೆ 

ಇವುಗಳಲ್ಲಿ ಕಡಿಮೆಯಿರುವ ಮೊತ್ತ. 
(bb) ವಲಯ 2: ಪ್ರತಿ ಉದ್ಯಾನ ಯೋಜನೆಗೆ, ಯೋಜನಾ ವೆಚ್ಚದ 20 % ಅಥವಾ ರೂ .15 .00 ಕೋಟಿಗಳವರೆಗೆ 

ಇವುಗಳಲ್ಲಿ ಕಡಿಮೆಯಿರುವ ಮೊತ್ತ. 
ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಯ ಅಡಿಯಲ್ಲಿ ಯೋಜನೆಗಳು ಈಗಾಗಲೇ ಅನುಮೋದನೆ ಪಡೆದಿದ್ದು 
ನಿಧೀಕರಣ ಮಾಡುತ್ತಿರುವ ಸಂದರ್ಭದಲ್ಲಿ ಹಾಗೂ ನೀತಿಯ ಅವಧಿಯಲ್ಲಿ ಅಂಥ ಯೋಜನೆಗಳಡಿಯಲ್ಲಿ ಹೊಸ 
ಅನುಮೋದನೆ ಪಡೆದಿದ್ದ ಸಂದರ್ಭದಲ್ಲಿ, ಅಂಥ ಉದ್ಯಾನ ಯೋಜನೆಗಳಿಗೆ ಪೂರಕ ರಾಜ್ಯ ಸರ್ಕಾರದ 
ಪ್ರೋತ್ಸಾಹಧನವಾಗಿ ಕೇವಲ ಯೋಜನೆಯ ವೆಚ್ಚದ 10 % ಅಥವಾ ರೂ . 10.00 ಕೋಟಿ ಇವುಗಳಲ್ಲಿ ಕಡಿಮೆಯಿರುವ 
ಮೊತ್ತವನ್ನು ಹೆಚ್ಚುವರಿಯಾಗಿ ನೀಡಲಾಗುವುದು. 
ಸರ್ಕಾರದಿಂದ ಬೆಂಬಲ ಸಹಾಯಧನವನ್ನು ನಾಲ್ಕು ಸಮಾನ ಕಂತುಗಳಲ್ಲಿ ನೀಡಲಾಗುವುದು. 


Α 


Α 


Α 


- 


A 


A 


( iv ) 


ganzen 


( v) 


೮೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


ಭಾಗ ೧ 


( ಊ ) 


( iii ) 


( ಋ ) 


( vii ) ಸಂಭಾವ್ಯ ಉದ್ಯಮಿಗಳ ಗುರುತಿಸುವಿಕೆ, ಎಸ್. ಪಿ . ವಿ. ಗಳ ಸ್ಥಾಪನೆ ಮತ್ತು ಯೋಜನೆಯ ಅನುಷ್ಠಾನಕ್ಕಾಗಿ ವೃತ್ತಿಪರ ನೆರವಿನ 

ಅಗತ್ಯವಿರುವುದರಿಂದ “ಕಾನ್ಸೆಪ್ಟ್ ಟು ಕಮೀಶನಿಂಗ್ ” ಆಧಾರದ ಮೇಲೆ ಯೋಜನೆಯ ಅಭಿವೃದ್ದಿ ಪ್ರಕ್ರಿಯೆಯಲ್ಲಿ ಸಹಾಯ 

ಮಾಡಲು ಸರ್ಕಾರವು ವೃತ್ತಿಪರ ಸಲಹೆಗಾರರನ್ನು ನಿಯಮಾನುಸಾರ ತೊಡಗಿಸಿಕೊಳ್ಳುವುದು. 
(viii ) ಪ್ರೋತ್ಸಾಹಧನದ ವಿತರಣೆಗಾಗಿ ಮೈಲಿಗಲ್ಲುಗಳನ್ನು ನೀತಿಯ ಕಾರ್ಯಾಚರಣೆ ಕೈಪಿಡಿಯಲ್ಲಿ ವಿವರಿಸಲಾಗುವುದು. ಇದು 

ಅನುಕ್ರಮದ ಅಭಿವೃದ್ಧಿ ಮೈಲಿಗಲ್ಲುಗಳನ್ನೂ ಸಹ ನಿಗದಿಪಡಿಸುವುದು. 
ಬ್ರೌನ್ ಫೀಲ್ಡ್ ಸಮೂಹ ಅಭಿವೃದ್ಧಿ 
(i) ಉದ್ದೇಶ: ಜವಳಿ ಘಟಕಗಳನ್ನು ಹೊಂದಿರುವ ಹಾಲಿ ಇರುವ ಕೈಗಾರಿಕಾ ಪ್ರದೇಶಗಳಿಗಾಗಿ ಸಮೂಹ ಆಧಾರಿತ ಅಭಿವೃದ್ಧಿ 

ತಂತ್ರವನ್ನು ಅಳವಡಿಸಿಕೊಳ್ಳಲು ವಲಯದ ಸುಸ್ಥಿರ ಬೆಳವಣಿಗೆಯನ್ನು ಮುಂದುರಿಸಲು ಮತ್ತು ವಿಸ್ತರಣೆ ಅಥವಾ ತಂತ್ರಜ್ಞಾನದ 

ಉನ್ನತೀಕರಣದ ಮೂಲಕ ಅಂತರಾಷ್ಟ್ರೀಯವಾಗಿ ಸ್ಪರ್ಧಾತ್ಮಕವಾಗಲು ನೆರವಾಗುವುದು. 
( ii) ಅರ್ಹತೆ: ಈ ಕೆಳಗಿನವು ಅರ್ಹವಾಗಿರುವವು; 
( aa ) ಕನಿಷ್ಠ 5 ಜವಳಿ ಘಟಕಗಳನ್ನು ಹೊಂದಿರುವ ಪ್ರಸಕ್ತ ಕೈಗಾರಿಕಾ ಪ್ರದೇಶಗಳಿಗಾಗಿ ಸಿ. ಇ. ಟಿ. ಪಿ / ಎಸ್. ಟಿ . ಪಿ 

ಇತ್ಯಾದಿಯಂಥ ಸಾಮಾನ್ಯ ಸೌಲಭ್ಯಗಳ ಅಭಿವೃದ್ಧಿಯ ಉದ್ದೇಶಕ್ಕಾಗಿ ಬಳಕೆದಾರ ಕೈಗಾರಿಕೆ ಮತ್ತು / ಅಥವಾ 

ಕೈಗಾರಿಕಾ ಸಂಘಟನೆಗಳಿಂದ ಕನಿಷ್ಠ 5 ಸದಸ್ಯರೊಂದಿಗೆ ಸ್ಥಾಪನೆಯಾದ ಎಸ್. ಪಿ. ವಿ. ಗಳು. 
( bb ) ಸಾಮಾನ್ಯ ಮೂಲಭೂತ ಸೌಕರ್ಯಗಳು ಎಂದರೆ ಸಿ. ಇ. ಟಿ. ಪಿ, ಎಸ್. ಟಿ.ಪಿ , ಪರೀಕ್ಷಣಾ ಸೌಲಭ್ಯಗಳು ಇತ್ಯಾದಿ. 
ನಿಧೀಕರಣ : ಈ ಕೆಳಗಿನ ಆಧಾರದ ಮೇಲೆ ಬ್ರೌನ್ಫೀಲ್ಡ್ ಸಮೂಹಕ್ಕಾಗಿ ಅವುಗಳಿರುವ ವಲಯವನ್ನು ಗಮನಕ್ಕೆ 
ತೆಗೆದುಕೊಳ್ಳದಂತೆ, ಸಾಮಾನ್ಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಎಸ್. ಪಿ. ವಿ.ಗೆ ಒಮ್ಮೆ ಬೆಂಬಲ ಸಹಾಯಧನವನ್ನು 
ಒದಗಿಸಲಾಗುವುದು. 
(aa) ಪ್ರತಿ ಕೈಗಾರಿಕಾ ಭೂಮಿ ಯೋಜನೆಗೆ, ಯೋಜನಾ ವೆಚ್ಚದ 40 % ವರೆಗೆ, ಅಥವಾ ರೂ . 12.00 ಕೋಟಿ 

ಇವುಗಳಲ್ಲಿ ಕಡಿಮೆಯಿರುವ ಮೊತ್ತ. 
( bb) ಪ್ರೋತ್ಸಾಹಧನದ ವಿತರಣೆಗಾಗಿ ಮೈಲಿಗಲ್ಲುಗಳನ್ನು ನೀತಿಯ ಕಾರ್ಯಾಚರಣೆ ಕೈಪಿಡಿಯಲ್ಲಿ 

ವಿವರಿಸಲಾಗುವುದು. ಇದು ಅನುಕ್ರಮದ ಅಭಿವೃದ್ಧಿ ಮೈಲಿಗಲ್ಲುಗಳನ್ನೂ ಸಹ ನಿಗದಿಪಡಿಸುವುದು. 
ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ಜವಳಿ ವಲಯಗಳು 

ಉದ್ದೇಶ: ನೆರೆಹೊರೆಯ ರಾಜ್ಯಗಳಿಂದ ರಾಜ್ಯದೊಳಗೆ ಹೊಸ ಹೂಡಿಕೆಗಳನ್ನು ಆಕರ್ಷಿಸುವುದು ಮತ್ತು ಬೆಳವಣಿಗೆಗೆ 

ಸಂಬಂಧಿಸಿದಂತೆ ಜವಳಿ ವಲಯಕ್ಕೆ ಬೆಂಬಲ ನೀಡುವುದು. 
( ii ) . - ಅರ್ಹತೆ: ಈ ಕೆಳಗಿನವು ಅರ್ಹವಾಗಿರುವವು; 
( aa) ಬಳಕೆದಾರ ಉದ್ಯಮದ ಮೂಲಕ/ಕ್ಕಾಗಿ ರಚನೆಯಾದ ಎಸ್. ಪಿ.ವಿ . ಯು ಈ ಬೆಂಬಲವನ್ನು ಪಡೆಯಲು 

ಅರ್ಹವಾಗಿರುವುದು . 
( bb) ಒಂದು ಯೋಜನೆಯು ಹಿಂದುಳಿದ ಪ್ರದೇಶದಲ್ಲಿ ನಿರ್ದಿಷ್ಟ ಜವಳಿ ವಲಯವಾಗಿ ಅರ್ಹತೆ ಪಡೆಯಲು ಕನಿಷ್ಟ 

50 ಎಕರೆಗಳ ಭೂಮಿಯ ಅಗತ್ಯವಿರುವುದು. 
ಅಭಿವೃದ್ದಿ ಉದ್ದೇಶಗಳಿಗಾಗಿ ಒಬ್ಬ ಆಂಕರ್ ಹೂಡಿಕೆದಾರ ಅಥವಾ ಆಂಕರ್ ಹೂಡಿಕೆದಾರರು / ಉದ್ಯಮಿಗಳ 
ಒಂದು ಗುಂಪು ಎಸ್. ಪಿ. ವಿ. ಯನ್ನು ರಚಿಸಬಹುದು. 
ಯೋಜನೆಯನ್ನು ಕಾರ್ಯಗತಗೊಳಿಸುವಾಗ ಎಸ್. ಪಿ. ವಿ . ಯು 100 % ಈಕ್ವಿಟಿ ಹೊಂದಿರತಕ್ಕದ್ದು. 
ಯೋಜನೆಯು ಪೂರ್ಣಗೊಂಡ ನಂತರ ಎಸ್. ಪಿ . ವಿ. ಯು ಕನಿಷ್ಠ 51 % ಈಕ್ವಿಟಿ ಹೊಂದುವುದು ಮತ್ತು ಬಾಕಿ 
49 % ವನ್ನು ಕಾರ್ಯತಂತ್ರದ ಪಾಲುದಾರರು / ಅಭಿವರ್ಧಕರು / ಸರಕಾರದ ಸಂಸ್ಥೆಗಳು ಇತ್ಯಾದಿ 
ಹೊಂದಬಹುದು. ಯೋಜನೆಯನ್ನು ಕಾರ್ಯಗತಗೊಳಿಸುವಾಗ ಎಸ್. ಪಿ . ವಿ . ಯು ತನ್ನ ಈಕ್ವಿಟಿ 
ಆರ್ಥಿಕಾಸಕ್ತಿಯನ್ನು ಕಡಿಮೆಗೊಳಿಸಲು ಬಯಸಿದ ಸಂದರ್ಭದಲ್ಲಿ, ಈ ಕುರಿತು ಕರ್ನಾಟಕ ಸರ್ಕಾರದ 

ಕೈಮಗ್ಗಗಳು ಮತ್ತು ಜವಳಿ ವಿಭಾಗದಿಂದ ಪೂರ್ವಾನುಮತಿ ಪಡೆದೇ ಮುಂದುವರಿಯತಕ್ಕದ್ದು. 
( ee ) ಬಳಕೆದಾರ ಉದ್ಯಮವು ಎಸ್. ಪಿ. ವಿ. ಯಲ್ಲಿ ಕನಿಷ್ಠ 51 % ಈಕ್ವಿಟಿ ಹೊಂದಿರತಕ್ಕದ್ದು , ಬಾಕಿ 49 % ವನ್ನು 

ಕಾರ್ಯತಂತ್ರದ ಪಾಲುದಾರರು / ಅಭಿವರ್ಧಕರು / ಸರಕಾರದ ಸಂಸ್ಥೆಗಳು ಇತ್ಯಾದಿ ಹೊಂದಬಹುದು. 
(iii) ನಿಧೀಕರಣ : 

ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ಜವಳಿ ವಲಯಗಳನ್ನು ಸ್ಥಾಪಿಸುವ ಸಲುವಾಗಿ ಯೋಜನಾ ವೆಚ್ಚದ 40 % 
ಅಥವಾ ರೂ . 25.00 ಕೋಟಿ ಇವುಗಳಲ್ಲಿ ಕಡಿಮೆಯಿರುವ ಮೊತ್ತ. 
ಪ್ರಸ್ತಾವಿತ ವಿತರಣೆಯ 10 % ಮೊತ್ತವನ್ನು ವಲಯಕ್ಕೆ ಸಮರ್ಪಕ ವಿದ್ಯುತ್ ಸಂಪರ್ಕವನ್ನು ಖಚಿತಪಡಿಸುವತ್ತ 
ಖರ್ಚು ಮಾಡಬೇಕಾಗುವುದು. ಬಳಕೆಯಾಗದ ಮೊತ್ತವಿರುವ ಸಂದರ್ಭದಲ್ಲಿ ಅದನ್ನು ಇತರ ಸೌಕರ್ಯಗಳ 
ಪೂರೈಕೆಗೆ ಬಳಸತಕ್ಕದ್ದು. ಪ್ರಸ್ತಾವಿತ ವಿದ್ಯುತ್ ಸಂಪರ್ಕ ಸೌಲಭ್ಯಗಳ ವೆಚ್ಚವು ನಿಗದಿತ 10% ವನ್ನು ಮೀರಿದ 
ಸಂದರ್ಭದಲ್ಲಿ, ಅಂಥ ಮೊತ್ತವನ್ನು ಎಸ್. ಪಿ. ವಿ. ಇತರ ಮೂಲಗಳಿಂದ ಪಡೆಯುವುದು. 
ಹಿಂದುಳಿದ ಪ್ರದೇಶಗಳಲ್ಲಿರುವ ನಿರ್ದಿಷ್ಟ ಜವಳಿ ವಲಯಗಳ ಘಟಕಗಳಿಗೆ ಈ ಕೆಳಗಿನ ಕೋಷ್ಠಕದಲ್ಲಿ 
ತೋರಿಸಿರುವ ಹೂಡಿಕೆ ಮಜಲುಗಳ ಅನುಸಾರ ಕ್ರೆಡಿಟ್ ಲಿಂಕ್ಸ್ ಬಂಡವಾಳ ಅನುದಾನವನ್ನು 
ನೀಡಲಾಗುವುದು: 


A 


A 


ಭಾಗ ೧ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೩ , ೨೦೧೪ 

೮೫೫ 
ಹೂಡಿಕೆಯ ಪರಿಮಾಣ 

ಪ್ರೋತ್ಸಾಹಕ ಧನದ ಮೊತ್ತ 
ಎಮ್.ಎಸ್.ಎಮ್. ಇ ಯೋಜನೆಗಳು ( ರೂ . 10 | ಸ್ಥಿರ ಆಸ್ತಿಗಳ 20 % 
ಕೋಟಿಗಳವರೆಗೆ) 
ರೂ .10 ಕೋಟಿಗಳಿಂದ ರೂ . 25 ಕೋಟಿಗಳು | ಸ್ಥಿರ ಆಸ್ತಿಗಳ 20 % ಅಥವಾ ರೂ . 3.00 ಕೋಟಿ 

ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು. 
ರೂ .26 ಕೋಟಿಗಳಿಂದ ರೂ . 50 ಕೋಟಿಗಳು ಸ್ಥಿರ ಆಸ್ತಿಗಳ 20 % ಅಥವಾ ರೂ . 4.00 ಕೋಟಿ 

ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು. 
ರೂ .51 ಕೋಟಿಗಳಿಂದ ರೂ . 99 ಕೋಟಿಗಳು ಸ್ಥಿರ ಆಸ್ತಿಗಳ 20 % ಅಥವಾ ರೂ . 6.00 ಕೋಟಿ 

ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು. 
ಘಟಕಗಳಿಗೆ ಅನುಮೋದಿತ ಬಂಡವಾಳ ಅನುದಾನ ಮೊತ್ತದ 50 % ದವರೆಗಿನ ಬಡ್ಡಿ ಅನುದಾನವನ್ನು 
ನೀಡಲಾಗುವುದು. ಆದರೆ, ಈ ಬಡ್ಡಿ ಅನುದಾನವು ಯಾವುದೇ ಸಂದರ್ಭದಲ್ಲಿ ಲಭ್ಯವಾಗಿಸಿರುವ 
ಪ್ರೋತ್ಸಾಹಧನದ “ಕ್ರೆಡಿಟ್ ಲಿಂಕ್ಸ್ ಬಂಡವಾಳ ಅನುದಾನದಲ್ಲಿ ಅನುಮೋದಿತ ಬಂಡವಾಳವನ್ನು 

ಮೀರಕೂಡದು. 
( ಎ ) ವಿದ್ಯುತ್ ಅನುದಾನ 

ಉದ್ದೇಶ: ರಾಜ್ಯದ ಜವಳಿ ಮತ್ತು ಉಡುಪಿನ ವಲಯದ ಹೊಸ ಘಟಕಗಳನ್ನು ಸ್ಪರ್ಧಾತ್ಮಕಗೊಳಿಸಲು , ನೀತಿ ಅವಧಿಯಲ್ಲಿ 
ಘಟಕಗಳಿಗೆ ವಾಣಿಜ್ಯ ಉತ್ಪಾದನೆಯ ಪ್ರಾರಂಭದ ದಿನಾಂಕದಿಂದ 5 ವರ್ಷಗಳವರೆಗಿನ ವಿದ್ಯುತ್ ಅನುದಾನವನ್ನು 

ನೀಡಲಾಗುವುದು. 
(i ) | ಅರ್ಹತೆ: ನೀತಿ ಅವಧಿಯಲ್ಲಿ ರಾಜ್ಯದಲ್ಲಿ ಹೊಸ ಘಟಕಗಳನ್ನು ಸ್ಥಾಪಿಸುತ್ತಿರುವ ಉದ್ಯಮಿಗಳು ಈ ಬೆಂಬಲವನ್ನು ಕೇಳಲು 

ಮತ್ತು ಪಡೆಯಲು ಅರ್ಹರಾಗಿರುವರು. 
(iii) ನಿಧೀಕರಣ: ನೀತಿ ಅವಧಿಯಲ್ಲಿ ಸ್ಥಾಪನೆಯಾಗುವ ಎಲ್ಲಾ ಘಟಕಗಳಿಗೆ ವಿದ್ಯುತ್ ಅನುದಾನವನ್ನು ನೀಡಲಾಗುವುದು. 
- ( aa) ತಾಂತ್ರಿಕ ಜವಳಿ ಘಟಕಗಳನ್ನೊಳಗೊಂಡಂತೆ ಜವಳಿಯ ಮೌಲ್ಯ ಸರಣಿಯ ಎಲ್ಲಾ ಚಟುವಟಿಕೆಗಳಿಗೆ 

ಘಟಕಗಳು ಪಾವತಿಸಿದ ವಿದ್ಯುತ್ ವೆಚ್ಚವನ್ನು , ಪ್ರತಿ ಯೂನಿಟ್‌ಗೆ ರೂ .1.00 ರಂತೆ ಮರುಪಾವತಿ 

ಮಾಡಲಾಗುವುದು. 
(bb ) ವಿದ್ಯುತ್ ಮಗ್ಗದ ಘಟಕಗಳ ಸಂದರ್ಭದಲ್ಲಿ, ವಿದ್ಯುತ್ ಸಂಪರ್ಕವು 20 ಅಶ್ವ ಶಕ್ತಿಗಿಂತ ಹೆಚ್ಚಾಗಿರತಕ್ಕದ್ದು 

ಮತ್ತು ಟಿ. ಯು .ಎಫ್.ಎಸ್ ಅನುಸರಣೀಯ ಶಟಲ್ ರಹಿತ ಮಗ್ಗಗಳ ಅನುಸ್ಥಾಪನೆಯಾಗಿರುವ ಘಟಕಗಳಿಗೆ 

ಅವು ಪಾವತಿಸಿದ ವಿದ್ಯುತ್ ವೆಚ್ಚವನ್ನು ಪ್ರತಿ ಯೂನಿಟ್‌ಗೆ ರೂ .1.00ರಂತೆ ಮರುಪಾವತಿ ಮಾಡಲಾಗುವುದು. 
( CC) ಗ್ರೀನ್‌ಫೀಲ್ಡ್ ಜವಳಿ ಉದ್ಯಾನಗಳು , ಬ್ರೌನ್‌ಫೀಲ್ಡ್ ಸಮೂಹ ಅಭಿವೃದ್ಧಿ ಮತ್ತು ಹಿಂದುಳಿದ ಪ್ರದೇಶಗಳ 

ನಿರ್ದಿಷ್ಟ ಜವಳಿ ವಲಯದಲ್ಲಿ ಇ . ಟಿ. ಪಿ ಸೌಲಭ್ಯಕ್ಕೆ ಪಾವತಿಸಿದ ವಿದ್ಯುತ್ ವೆಚ್ಚವನ್ನು ಪ್ರತಿ ಯೂನಿಟ್‌ಗೆ 

ರೂ .1.00 ರಂತೆ ಮರುಪಾವತಿ ಮಾಡಲಾಗುವುದು. 
( ಏ) ಸಾಮಾನ್ಯ ತ್ಯಾಜ್ಯಜಲದ ಉಪಚಾರ ಸ್ಥಾವರ (ಕಾಮನ್ ಎಫೂಎಂಟ್ ಟ್ರಿಟೆಂಟ್ ಪ್ಲಾಂಟ್) ಮತ್ತು ಹಾನಿಕಾರಕ ತ್ಯಾಜ್ಯ ವಿಲೇವಾರಿ ಸೌಲಭ್ಯಗಳು 

ಉದ್ದೇಶ: 
( aa ) ರಾಜ್ಯದ ಜವಳಿ ಮತ್ತು ಉಡುಪಿನ ಘಟಕಗಳನ್ನು ಪರಿಸರೀಯ ರೂಢಿಗಳ ಅನುಸರಣೆಯಲ್ಲಿರಿಸಲು ಮತ್ತು ಈ 

ಮೂಲಕ ಅನುವರ್ತನೆಗಳನ್ನು ಪೂರೈಸಲು ಮತ್ತು ವೆಚ್ಚವನ್ನು ಕಡಿಮೆಗೊಳಿಸುವ ಸಲುವಾಗಿ ಸಾಮಾನ್ಯ 
ತ್ಯಾಜ್ಯಜಲದ ಉಪಚಾರ ಸ್ಥಾವರಗಳು / ಹಾನಿಕಾರಕ ತ್ಯಾಜ್ಯ ವಿಲೇವಾರಿ ಸೌಲಭ್ಯಗಳ ಸ್ಥಾಪನೆಗಾಗಿ ಒಂದು 

ಬಾರಿಯ ಅನುದಾನವನ್ನು ಒದಗಿಸಲು ಪ್ರಸ್ತಾವನೆ ಇರಿಸಲಾಗಿದೆ. 
(bb) ಸೌಲಭ್ಯಗಳ ರಚನೆಗೆ ಕಾರಣವಾದ ನಿರ್ದಿಷ್ಟ ಅಗತ್ಯಗಳ ಅನುಸಾರ ಅವುಗಳನ್ನು ರಚಿಸಲಾಗಿದೆ ಮತ್ತು 

ಕಾರ್ಯಾಚರಣೆ ನಡೆಯುತ್ತಿರುವುದಾಗಿ ಖಚಿತಪಡಿಸಲು, ಅಗತ್ಯ ಸಾಮರ್ಥ್ಯವನ್ನು ಹೊಂದಿರುವ 
ಸಂಘಟನೆಗಳು ಅಂಥ ಸೌಲಭ್ಯಗಳಲ್ಲಿ ಪಾಲ್ಗೊಳ್ಳುವುದಾಗಿ / ಅಭಿವೃದ್ಧಿಗೊಳಿಸುವುದಾಗಿ ಪ್ರಸ್ತಾಪಕರು 
ಖಚಿತಪಡಿಸಬೇಕಾಗುವುದು. ಸೌಲಭ್ಯಗಳಿಗೆ ವಿಶೇಷ ಸಾಮರ್ಥ್ಯದ ಅಗತ್ಯವಿರುವುದು. ಯೋಜನೆಯ 
ಅನುಷ್ಠಾನ, ಕಾರ್ಯಾಚರಣೆ ಮತ್ತು ನಿರ್ವಹಣೆಗಾಗಿ ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ 

ಸಂಸ್ಥೆಗಳನ್ನು ಗುರುತು/ ಆಯ್ಕೆ ಮಾಡಬೇಕಾಗುವುದು. 
(ii ) ಅರ್ಹತೆ: 
( aa ) ಗುರುತುಪಡಿಸಿದ ಸ್ಥಳಗಳಲ್ಲಿ, ಹಿಂದುಳಿದ ಪ್ರದೇಶಗಳ ಯಾವುದೇ ಒಂದು ಪ್ರದೇಶದಲ್ಲಿ ಗ್ರೀನ್‌ಫಿಲ್ಸ್ / 

ಬ್ರೌನ್‌ಫೀಲ್ಡ್ ಅಥವಾ ಜವಳಿ ಉದ್ಯಾನಗಳನ್ನು ಅಭಿವೃದ್ಧಿ ಪಡಿಸುವ ಉದ್ದೇಶಕ್ಕಾಗಿ ಕನಿಷ್ಠ 5 ಮಂದಿ 
ಉದ್ಯಮಿಗಳ ತಂಡವನ್ನು ಹೊಂದಿರುವ ಬಳಕೆದಾರ ಉದ್ಯಮವು ಸ್ಥಾಪಿಸಿದ ಎಸ್. ಪಿ . ವಿ . ಯು ಬೆಂಬಲ 
ಸಹಾಯಧನಕ್ಕೆ ಅರ್ಹವಾಗುವುದು. ಎಸ್. ಪಿ. ವಿ. ಯು ಗ್ರೀನ್‌ಫಿಲ್ಡ್ ಜವಳಿ ಉದ್ಯಾನ | ಬ್ರೌನ್ಫೀಲ್ಡ್ 
ಸೌಲಭ್ಯಗಳು ಅಥವಾ ಹಿಂದುಳಿದ ಪ್ರದೇಶಗಳಲ್ಲಿ ವಲಯಕ್ಕೆ ನಿರ್ದಿಷ್ಟವಾದ ಜವಳಿ ಉದ್ಯಾನದ 
ಅಭಿವೃದ್ಧಿಯಾಗಬಹುದು. 


೮೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

ಭಾಗ ೧ 
( bb) ಅಂಥಹ ಸೌಲಭ್ಯಗಳ ಪ್ರಯೋಜನವನ್ನು ಪಡೆಯಬಯಸುವ ಎಸ್.ಪಿ.ವಿ. ಗಳು ಅಂಥಹ ಸೌಲಭ್ಯವನ್ನು 

ಅಭಿವೃದ್ಧಿ ಪಡಿಸಲು ಮತ್ತು ನಿರ್ವಹಿಸಲು ಅಗತ್ಯ ಸಾಮರ್ಥ್ಯವನ್ನು ಹೊಂದಿರುವ ಸಂಸ್ಥೆಗಳನ್ನು ಗುರುತಿಸಿ 

ನೇಮಿಸುವ ಮೂಲಕ ಬಿ.ಓ. ಟಿ ಮಾದರಿಯ ಅನುಸಾರ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವುದು. 
(cc) ಯೋಜನೆಯ ಅವಶ್ಯಕತೆಗಳ ಪ್ರಮಾಣ ಮತ್ತು ಗಾತ್ರ ಸಾಕಷ್ಟು ದೊಡ್ಡದಾಗಿದ್ದಲ್ಲಿ, ಕರ್ನಾಟಕ ಸರ್ಕಾರವು 

ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಮುಖಾಂತರ ಇಂಥಹ ಸೌಲಭ್ಯವನ್ನು ಬಿ.ಓ. ಟಿ ಮಾದರಿಯ ಅನಸಾರ 

ನಡೆಸಬಹುದು. 
( iii) ಯೋಜನೆಯ ಅಂಗಗಳು: ಬೆಂಬಲ ಸಹಾಯಧನದ ಉದ್ದೇಶಕ್ಕಾಗಿ ಯೋಜನೆಯ ವೆಚ್ಚವು ಈ ಕೆಳಗಿನ ಅಂಗಗಳನ್ನು 

ಒಳಗೊಳ್ಳುವುದು; 
( aa ) ರಸ್ತೆಗಳು , ನೀರು ಸರಬರಾಜು , ವಿದ್ಯುತ್ ಇತ್ಯಾದಿಯಂಥ ಮೂಲಭೂತ ಸೌಕರ್ಯಗಳು (ಭೂಮಿ ಮತ್ತು 

ಭೂ ಅಭಿವೃದ್ಧಿ ವೆಚ್ಚಗಳನ್ನು ಹೊರತುಪಡಿಸಿ) 
(b ) ಕಟ್ಟಡ 

(cc ) ಸ್ಥಾವರ ಮತ್ತು ಯಂತ್ರೋಪಕರಣ 
( iv ) 

ನಿಧೀಕರಣ: ಸೌಲಭ್ಯಗಳನ್ನು ಸ್ಥಾಪಿಸಲು, ಒಂದುಬಾರಿಯ ಬೆಂಬಲ ಸಹಾಯಧನವನ್ನು ನಾಲ್ಕು ಕಂತುಗಳಲ್ಲಿ ಈ 
ಕೆಳಗಿನಂತೆ ಎಸ್. ಪಿ . ವಿ .ಗೆ ನೀಡಲಾಗುವುದು; 
( aa ) ಯೋಜನಾ ವೆಚ್ಚದ 50 % ಅಥವಾ ರೂ .5 .00 ಕೋಟಿ ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು. 
(bb) ಕೈಮಗ್ಗ ಯೋಜನೆಗಳಾದಲ್ಲಿ, ಅನುದಾನವು ಯೋಜನೆಯ ವೆಚ್ಚದ 80 % ಅಥವಾ ರೂ . 1.00 ಕೋಟಿ 

ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು. 
(cc) ಯೋಜನೆಯು ಭಾರತ ಸರ್ಕಾರದ ಯಾವುದೇ ಯೋಜನೆಯ ಮೂಲಕ ನಿಧಿ ಪಡೆಯುತ್ತಿರುವ 

ಸಂದರ್ಭದಲ್ಲಿ , ಅನುದಾನವು ಯೋಜನೆಯ ವೆಚ್ಚದ 20 % ಅಥವಾ ರೂ . 5.00 ಕೋಟಿ ಇವುಗಳಲ್ಲಿ 

ಯಾವುದು ಕಡಿಮೆಯೋ ಅದು. 
(dd) ಪ್ರೋತ್ಸಾಹಧನದ ವಿತರಣೆಗಾಗಿ ಮೈಲಿಗಲ್ಲುಗಳನ್ನು ನೀತಿಯ ಕಾರ್ಯಾಚರಣೆ ಕೈಪಿಡಿಯಲ್ಲಿ 

ವಿವರಿಸಲಾಗುವುದು, ಇದು ಅನುಕ್ರಮದ ಅಭಿವೃದ್ಧಿ ಮೈಲಿಗಲ್ಲುಗಳನ್ನೂ ಸಹ ನಿಗದಿಪಡಿಸುವುದು. 
( ಐ ) ಬೃಹತ್ ಯೋಜನೆ 

ಉದ್ದೇಶ: ರಾಜ್ಯವು ಜಾಗತಿಕ ಹೂಡಿಕೆಯ ಗಮ್ಯಸ್ಥಾನವಾಗುವುದನ್ನು ಖಚಿತಪಡಿಸಲು ಹಲವು ಬೃಹತ್ ಯೋಜನೆಗಳ 
ಮುಖಾಂತರ ಅಭಿವೃದ್ಧಿಗೆ ದಾರಿ ಮಾಡುವುದು ಅವಶ್ಯಕವಾಗಿದೆ . ಕೈಮಗ್ಗ ಮತ್ತು ಜವಳಿ ಇಲಾಖೆಯು ಬೃಹತ್ 
ಯೋಜನೆಗಳನ್ನು ಪ್ರೋತ್ಸಾಹಿಸಲು ಮತ್ತು ಅವುಗಳಿಗೆ ಅನುಕೂಲ ಮಾಡಿಕೊಡಲು ಇಚ್ಚಿಸುತ್ತದೆ. ಇದರಿಂದಾಗಿ ಗುಣಕ 
ಪರಿಣಾಮವುಂಟಾಗುವುದು ಮತ್ತು ರಾಜ್ಯದಲ್ಲಿ ಉದ್ಯೋಗ ಉತ್ಪತ್ತಿ ಚಟುವಟಿಕೆ ಮತ್ತು ಅಂತರ್ಗತ ವಲಯ ಅಭಿವೃದ್ಧಿಗೆ 
ಪೂರಕವಾಗುವುದು . 
ಅರ್ಹತೆ: ಒಂದೇ ಯೋಜನೆಯಲ್ಲಿ ಹೂಡಿಕೆಗಳ ಆಧಾರದ ಮೇಲೆ ಬೃಹತ್ ಯೋಜನೆಗಳನ್ನು ವಲಯ 1 ಮತ್ತು ವಲಯ 
2 ರಲ್ಲಿ ಈ ಕೆಳಗಿನಂತೆ ವರ್ಗೀಕರಿಸಬಹುದಾಗಿದೆ: 
(aa) ಉಡುಪು ತಯಾರಿಕಾ ಘಟಕಗಳನ್ನು ಹೊರತುಪಡಿಸಿ ಕೇವಲ ಸ್ಥಿರಾಸ್ತಿಗಳ ಸೃಜನೆಯಲ್ಲಿ ರೂ . 100 

ಕೋಟಿಗಳನ್ನು ಹೂಡುವ ಮತ್ತು ಕನಿಷ್ಠ 150 ನೇರ ಉದ್ಯೋಗಗಳನ್ನು ಒದಗಿಸುವ ಎಲ್ಲಾ ಜವಳಿ ಘಟಕಗಳು. 
(bb ) 

ಸ್ಥಿರಾಸ್ತಿಗಳ ಸೃಜನೆಯಲ್ಲಿ ರೂ .100 ಕೋಟಿಗಳ ಹೂಡುವ ಮತ್ತು ಕನಿಷ್ಠ 500 ನೇರ ಉದ್ಯೋಗಗಳನ್ನು 

ಒದಗಿಸುವ ಸಿದ್ಧಉಡುಪು ತಯಾರಿಕಾ ಘಟಕಗಳು. 
(iii) ನಿಧೀಕರಣ: ಬೃಹತ್ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಯೋಜನೆಯ ಪ್ರಸ್ತಾಪಕರಿಗೆ ನೀಡಲಿರುವ ವಿಶೇಷ 

ಪ್ರೋತ್ಸಾಹಕಗಳು ಈ ಕೆಳಗಿನಂತಿವೆ : 
( aa) ಬಂಡವಾಳ ಅನುದಾನ 

ಬೃಹತ್ ಯೋಜನೆಗೆ ಅಭಿವೃದ್ಧಿಯಾಗಿರದ ಬೃಹತ್‌ಗಾತ್ರದ ಭೂಮಿಯ ಅಗತ್ಯವಿರುವುದು; 
ಯೋಜನೆಯ ಪ್ರಸ್ತಾಪಕರು ಘಟಕಕ್ಕೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು 
ನಿರ್ಮಿಸತಕ್ಕದ್ದು. 
ಸರ್ಕಾರವು ಸ್ಥಿರಾಸ್ತಿಗಳ ಮೇಲೆ 10 % ಅಥವಾ ರೂ .10. 00 ಕೋಟಿ ಇವುಗಳಲ್ಲಿ ಕಡಿಮೆಯಿರುವ 

ಮೊತ್ತದ ಬಂಡವಾಳ ಅನುದಾನವನ್ನು ನೀಡುವುದು. 
( bb) ರಾಜ್ಯ ಮಟ್ಟದ ತೆರಿಗೆಗಳು , ಸುಂಕಗಳು ಮತ್ತು ಶಾಸನಬದ್ಧ ಶುಲ್ಕಗಳ ಮರುಪಾವತಿ 

ಬೃಹತ್ ಯೋಜನೆಗಳ ಪ್ರವರ್ತಕರಿಗೆ ಇತರ ಸಂಸ್ಥೆಗಳ ಮೂಲಕ ಸರಕುಗಳು ಮತ್ತು ಸೇವೆಗಳ 
ಪೂರೈಕೆಗೆ ಸಂಬಂಧಿಸಿದಂತೆ, ಬೃಹತ್ ಯೋಜನೆಯ ಪ್ರವರ್ತಕರಿಗೆ ಕರ್ನಾಟಕ ಸರ್ಕಾರವು, 
ಮಾರಾಟ ತೆರಿಗೆ, ವಹಿವಾಟು ತೆರಿಗೆ, ಕೆಲಸದ ಗುತ್ತಿಗೆ ತೆರಿಗೆ, ಸೆಸ್ಸು ಒಳಗೊಂಡಂತೆ ಎಲ್ಲಾ ರಾಜ್ಯ 
ಮತ್ತು ಸ್ಥಳೀಯ ತೆರಿಗೆಗಳು ಮತ್ತು ಪಾವತಿಗಳಿಂದ ರಿಯಾಯತಿ ನೀಡುವುದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


೮೫೭ 


5AA 


ಸರಕು ಪಟ್ಟಿ ( ಇನ್ವಾಯ್ಸ್) ದಾಖಲೆಯ ಅನುಸಾರ ವಲಯ 1 ಮತ್ತು ವಲಯ 2ರಲ್ಲಿ ಬೃಹತ್ 
ಯೋಜನೆಗಾಗಿ ಉದ್ಯಮಿಗಳು ಮಾಡಿದ ವಾಸ್ತವಿಕ ಪಾವತಿಗಳ ಮೇಲೆ ಮರುಪಾವತಿ 

ಮಾಡಲಾಗುವುದು. 
( cc ) ಉದ್ಯೋಗಿಗಳ ರಾಜ್ಯ ವಿಮೆ / ಉದ್ಯೋಗಿಗಳ ಭವಿಷ್ಯ ನಿಧಿಯ ಮರುಪಾವತಿ 

ಇ.ಎಸ್. ಐ ಮತ್ತು ಇ. ಪಿ .ಎಫ್ ಗಳೆಡೆಗೆ ಮಾಲೀಕರ ಕೊಡುಗೆಯ ಮೇರೆಗೆ ವ್ಯಯಿಸಿದ ಖರ್ಚಿನ 
ಮರುಪಾವತಿಯನ್ನು ಸರಕಾರವು ಪೂರ್ವನಿರ್ಧರಿತ ಸೂತ್ರಗಳ ಮೂಲಕ ಒದಗಿಸುವುದು. 
ಘಟಕಗಳ ವಲಯಗಳನ್ನು ಪರಿಗಣಿಸದಂತೆ, ಬೃಹತ್ ಯೋಜನೆಗಾಗಿ ಸರಕು ಪಟ್ಟಿ ( ಇನ್ವಾಯ್ಸ್) 
ದಾಖಲೆಯ ಅನುಸಾರ ಉದ್ಯಮಿಗಳು ಮಾಡಿದ ವಾಸ್ತವಿಕ ಪಾವತಿಗಳ ಮೇಲೆ ಮರುಪಾವತಿ 
ಮಾಡಲಾಗುವುದು. 
ವಾಣಿಜ್ಯ ಉತ್ಪಾದನೆಯನ್ನು ಪ್ರಾರಂಭಿಸಿದ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಈ 

ಬೆಂಬಲವು ಲಭ್ಯವಾಗಿರುವುದು. 
(dd ) ಪ್ರವೇಶ ತೆರಿಗೆಯ ಮರುಪಾವತಿ 

ಬೃಹತ್ ಯೋಜನೆಗಳಲ್ಲಿ ಸ್ಥಾವರ ಮತ್ತು ಯಂತ್ರೋಪಕರಣದ ಮೇಲೆ ಬೃಹತ್ ಹೂಡಿಕೆಯನ್ನು 
ಚಿತ್ರಿಸಲಾಗಿರುತ್ತದೆ , ಹಾಗಾಗಿ ಹೊರದೇಶಗಳಿಂದ ಇವುಗಳ ಆಮದು ಮಾಡಬಹುದಾಗಿದೆ. ಘಟಕದ 
ಅಗತ್ಯಕ್ಕನುಸಾರವಾಗಿ ಸ್ಥಾವರ ಮತ್ತು ಯಂತ್ರೋಪಕರಣದ ಪ್ರವೇಶ ತೆರಿಗೆಯ ಮೇಲೆ ಸರ್ಕಾರವು 

100 % ರಿಯಾಯತಿ ನೀಡುತ್ತದೆ. 
( ee ) ಮುದ್ರಾಂಕ ಸುಂಕದ ಮರುಪಾವತಿ 

ಮುದ್ರಾಂಕ ಸುಂಕವನ್ನು ಆಕರ್ಷಿಸುವ ಭೂಮಿ, ಸಾಲ, ದುಡಿಮೆ ಬಂಡವಾಳ ಮತ್ತು ಇತರ 
ಯೋಜನೆಗೆ ಸಂಬಂಧಿತ ಎಲ್ಲಾ ಕಾನೂನು ಸಂಬಂಧಿತ ದಾಖಲೆಗಳ ಮೇಲೆ ಮುದ್ರಾಂಕ ಸುಂಕವನ್ನು 
ವಲಯ 1 ಮತ್ತು ವಲಯ 2ಕ್ಕೆ ನಿಗದಿಪಿಡಿಸಿರುವ ಮಜಲುಗಳ ಅನುಸಾರ ಮರುಪಾವತಿ 

ಮಾಡಲಾಗುವುದು. 
( f ) ವಿದ್ಯುತ್ ಅನುದಾನ 

ತಾಂತ್ರಿಕ ಜವಳಿ ಒಳಗೊಂಡಂತೆ ಜವಳಿ ಮೌಲ್ಯ ಸರಣಿಯ ಎಲ್ಲಾ ಚಟುವಟಿಕೆಗಳಿಗೆ ಘಟಕಗಳು 
ಪಾವತಿಸಿದ ವಿದ್ಯುತ್ ವೆಚ್ಚವನ್ನು ಪ್ರತಿ ಯೂನಿಟ್‌ಗೆ ರೂ .1.00 ರಂತೆ ಮರುಪಾವತಿ 
ಮಾಡಲಾಗುವುದು. ಉನ್ನತ ತಂತ್ರಜ್ಞಾನದ ವಿದ್ಯುತ್ ಮಗ್ಗದ ಘಟಕಗಳಾಗಿದ್ದಲ್ಲಿ ವಿದ್ಯುತ್ 
ಸಂಪರ್ಕವು 20 ಅಶ್ವಶಕ್ತಿಗಿಂತ ಹೆಚ್ಚಿನದಾಗಿರತಕ್ಕದ್ದು, ಪ್ರೋತ್ಸಾಹಧನವು ಯೋಜನೆಯಲ್ಲಿರುವ 
ಇ. ಟಿ.ಪಿ. ಸೌಲಭ್ಯಕ್ಕೂ ಸಹ ವಿಸ್ತ್ರತವಾಗುವುದು. 
ಬೃಹತ್ ಯೋಜನೆಗಳಾಗಿದ್ದಲ್ಲಿ, 24X7 ವಿದ್ಯುತ್ ಪೂರೈಕೆಗಾಗಿ ಆಕರ್ಷಕ ವಿದ್ಯುತ್ 
ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಪ್ರವರ್ತಕರು ಸ್ವತಂತ್ರರಾಗಿರುವರು. ವಿದ್ಯುತ್ ಯೋಜನೆಯ 
ವೆಚ್ಚವನ್ನು ವಿಸ್ತ್ರತ ಯೋಜನಾ ವರದಿಯಲ್ಲಿ ಯೋಜನೆಯ ವೆಚ್ಚದ ಭಾಗವಾಗಿ 

ಪರಿಗಣಿಸಲಾಗುವುದು. 
(gg) ಮೇಲೆ ಸೂಚಿಸಿರುವ ಪ್ರೋತ್ಸಾಹಕಗಳ ಗುಂಪು ಯೋಜನೆಯ ವೆಚ್ಚದ 15 % ಅಥವಾ ರೂ .50.00 

ಕೋಟಿಗಳಲ್ಲಿ ಕಡಿಮೆಯಿರುವ ಮೊತ್ತವನ್ನು ಮೀರಕೂಡದು 
( ಒ ) ಸಾಮರ್ಥ್ಯ ನಿರ್ಮಾಣಕ್ಕೆ ಬೆಂಬಲ 

ಜವಳಿ ಮತ್ತು ಉಡುಪು ವಲಯಕ್ಕಾಗಿ ದೃಢ ಸೌಕರ್ಯಗಳ ಅಭಿವೃದ್ದಿಯ ಹೊರತಾಗಿ, ಮುಖ್ಯವಾಗಿ ಒಟ್ಟಾರೆ ಸಾಮರ್ಥ್ಯ ವರ್ಧನೆ 
ಉದ್ದೇಶಗಳಿಗಾಗಿ ಉದ್ಯಮಕ್ಕೆ ಮೃದು ಇನ್‌ಪುಟ್‌ಗಳನ್ನು ಒದಗಿಸುವ ಮೂಲ ಅಗತ್ಯವಿರುವುದು. ಪ್ರಮಾಣಾನುಗುಣ 
ಉಳಿತಾಯಗಳನ್ನು ಪಡೆಯಲು ಅಂಥ ಸಾಮರ್ಥ್ಯ ರಚನೆ ಉಪಕ್ರಮಗಳನ್ನು ಸಮಷ್ಟಿ ವ್ಯವಸ್ಥೆಯ ಆಧಾರದ ಮೇಲೆ ಒದಗಿಸುವ 
ಅಗತ್ಯವಿರುವುದು. ನೀತಿಯ ಅವಧಿಯಲ್ಲಿ ಬೆಂಬಲಿಸುವ ಸಾಮರ್ಥ್ಯ ನಿರ್ಮಾಣ ಉಪಕ್ರಮಗಳು ಈ ಕೆಳಗಿನಂತಿವೆ ; 
(1) ಮಾರುಕಟ್ಟೆ ಅಭಿವೃದ್ಧಿ ಮತ್ತು ಬ್ರಾಂಡಿಂಗ್ 
(aa) ಉದ್ದೇಶ: ಉದ್ಯಮಿಗಳು | ಘಟಕಗಳ ಗುಂಪುಗಳನ್ನು ಜಾಗತಿಕ ಮಾರುಕಟ್ಟೆಗಳು ಮತ್ತು 

ಅಭಿವೃದ್ಧಿಯಾಗುತ್ತಿರುವ ಸ್ವದೇಶೀಯ ಮಾರುಕಟ್ಟೆಗಳನ್ನು ಫಲದಾಯಕವಾಗಿ ತಲುಪಲು 

ಸಮರ್ಥಗೊಳಿಸುವುದು . 
( bb) ಅರ್ಹತೆ: ಈ ಮೇಲಿನ ಪ್ರೋತ್ಸಾಹಧನವನ್ನು ಪಡೆಯಲು ಬೇಕಾದ ಅರ್ಹತೆಗಳು ಈ ಕೆಳಗಿನಂತಿವೆ; 

ರಾಜ್ಯ / ಉದ್ಯಮ ಸಂಘಟನೆಗಳಲ್ಲಿ ಘಟಕಗಳನ್ನು ಹೊಂದಿರುವ ಕನಿಷ್ಠ 5 ಉದ್ಯಮಿಗಳ ತಂಡ. 
ಕೇಂದ್ರ ಅಥವಾ ರಾಜ್ಯ ಸರಕಾರದ ನೆರವಿನೊಂದಿಗೆ ಜವಳಿ ಉದ್ಯಾನಗಳು | ನಿರ್ದಿಷ್ಟ ಜವಳಿ 
ವಲಯಗಳನ್ನು ಅಭಿವೃದ್ಧಿಗೊಳಿಸುತ್ತಿರುವ ಎಸ್. ಪಿ. ವಿ. ಗಳು / ಉದ್ಯಮ ಸಂಘಟನೆಗಳು. 


A 


A 


೮೫೮ 


Α 


Α 


Α 


Α 


Α 


Α 


Α 


Α 


(i ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

ಭಾಗ ೧ 
(cc) ಯೋಜನೆಯ ಅಂಗಗಳು: ನಿಧಿ ಹೂಡಲಡುವ ಯೋಜನೆಯ ಅಂಗಗಳು ಈ ಕೆಳಗಿನಂತಿವೆ; 

ಅಂತರಾಷ್ಟ್ರೀಯ ಪ್ರದರ್ಶನಗಳಲ್ಲಿ ಭಾಗವಹಿಸುವಿಕೆ 
ವಿದೇಶದಲ್ಲಿ ವ್ಯಾವಹಾರಿಕ ಪ್ರತಿನಿಧಿಗಳು ಮತ್ತು ಅಂತಸ್ಥ ರಾಯಭಾರಿಗಳು 
ವೆಬ್‌ಸೈಟ್‌ಗಳು / ಕೈಪಿಡಿ ಇತ್ಯಾದಿಗಳ ರಚನೆ 
ಮಾರುಕಟ್ಟೆ ಸಂಶೋಧನಾ ಅಧ್ಯಯನಗಳನ್ನು ಕೈಗೊಳ್ಳುವುದು 
ಅಂತರಾಷ್ಟ್ರೀಯ ಮಾರುಕಟ್ಟೆ ಅಭಿವೃದ್ಧಿ ಸಲಹೆಗಾರರೊಡನೆ ಸಂಬಂಧ ಕಲ್ಪಿಸುವುದು 
ಬ್ರಾಂಡ್‌ಗಳ ರಚನೆ 
ಪ್ರಚಾರ 

ಇತರ ವ್ಯಾಪಾರ ಉಪಕ್ರಮಗಳು 
( dd ) ನಿಧೀಕರಣ : ಈ ಉಪಕ್ರಮಕ್ಕೆ ಯೋಜನೆಯ ವೆಚ್ಚದ 50 % ಅಥವಾ ರೂ . 50 ಲಕ್ಷ ಇವುಗಳಲ್ಲಿ ಕಡಿಮೆಯಿರುವ 

ಮೊತ್ತದ ಬೆಂಬಲ ಧನವನ್ನು ನೀಡಲಾಗುವುದು, ಬಾಕಿ ಮೊತ್ತದ ಪೂರೈಕೆ / ವ್ಯವಸ್ಥೆಯನ್ನು ಉದ್ಯಮಿಗಳ | 

ಉದ್ಯಮ ಸಂಘಟನೆಗಳ ತಂಡವು ಮಾಡತಕ್ಕದ್ದು. ಮರುಪಾವತಿ ಆಧಾರದ ಮೇಲೆ ನೆರವು ನೀಡಲಾಗುವುದು. 
ವಿನ್ಯಾಸ ಅಭಿವೃದ್ಧಿ ಮತ್ತು ಉತ್ಪನ್ನ ವೈವಿಧೀಕರಣ: 
( aa) ಉದ್ದೇಶ: ವಿನ್ಯಾಸ ಅಭಿವೃದ್ಧಿಯ ಮೂಲಕ ಹೊಸ ಉತ್ಪನ್ನಗಳನ್ನು ರಚಿಸಲು ಕೈಮಗ್ಗ ಉದ್ಯಮಿಗಳು ಅಥವಾ 

ಘಟಕಗಳನ್ನು ಸಮರ್ಥಗೊಳಿಸುವುದು. 
(bb) ಅರ್ಹತೆ: ಈ ಮೇಲಿನ ಪ್ರೋತ್ಸಾಹಧನವನ್ನು ಪಡೆಯಲು ಬೇಕಾದ ಅರ್ಹತೆಗಳು ಈ ಕೆಳಗಿನಂತಿವೆ; 

ರಾಜ್ಯ / ಉದ್ಯಮ ಸಂಘಟನೆಗಳು / ಸಹಕಾರಿ ಸಂಘಗಳಲ್ಲಿ ಘಟಕಗಳನ್ನು ಹೊಂದಿರುವ ಕನಿಷ್ಠ 5 
ಕೈಮಗ್ಗ ಉದ್ಯಮಿಗಳ ತಂಡ. 
ಕೇಂದ್ರ ಅಥವಾ ರಾಜ್ಯ ಸರಕಾರದ ನೆರವಿನೊಂದಿಗೆ ಜವಳಿ ಉದ್ಯಾನಗಳು (ಕೈಮಗ್ಗಗಳು) | 

ನಿರ್ದಿಷ್ಟ ಜವಳಿ ವಲಯಗಳನ್ನು ಅಭಿವೃದ್ಧಿಗೊಳಿಸುತ್ತಿರುವ ಎಸ್. ಪಿ . ವಿ. ಗಳು . 
(cc) ಯೋಜನೆಯ ಅಂಗಗಳು : ನಿಧಿ ಹೂಡಲ್ಪಡುವ ಯೋಜನೆಯ ಅಂಗಗಳು ಈ ಕೆಳಗಿನಂತಿವೆ; 

> ವಿನ್ಯಾಸ ಮತ್ತು ಉತ್ಪನ್ನದ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡ ವಿನ್ಯಾಸಗಾರರ ವೆಚ್ಚ. 
> ಕಚ್ಚಾ ವಸ್ತುಗಳು ಅನ್ವಯಿಸುವಲ್ಲಿ ವಿಶೇಷ ಯಂತ್ರ ಇತ್ಯಾದಿಗಳ ವೆಚ್ಚ. 

> ಪರೀಕ್ಷಣೆ, ಪ್ರಮಾಣಿಕರಣ ವೆಚ್ಚಗಳು ಇತ್ಯಾದಿ. 
( ee ) ನಿಧೀಕರಣ : ಈ ಉಪಕ್ರಮಕ್ಕೆ ಯೋಜನೆಯ ವೆಚ್ಚದ 50 % ಅಥವಾ ರೂ . 25 ಲಕ್ಷ ಇವುಗಳಲ್ಲಿ ಕಡಿಮೆಯಿರುವ 

ಮೊತ್ತದ ಬೆಂಬಲ ಧನವನ್ನು ನೀಡಲಾಗುವುದು . ಬಾಕಿ ಮೊತ್ತದ ಪೂರೈಕೆ / ವ್ಯವಸ್ಥೆಯನ್ನು ಉದ್ಯಮಿಗಳ | 
ಉದ್ಯಮ ಸಂಘಟನೆಗಳ / ಸಹಕಾರಿ ಸಂಘಗಳ ತಂಡವು ಮಾಡತಕ್ಕದ್ದು. ಮರುಪಾವತಿ ಆಧಾರದ ಮೇಲೆ 

ನೆರವು ನೀಡಲಾಗುವುದು. 
ಮಾನದಂಡಗಳು ಮತ್ತು ಅನುವರ್ತನೆಗಳು : 
( aa ) ಉದ್ದೇಶ: ಮಾನದಂಡಗಳನ್ನು ಅಳವಡಿಸಲು ಉದ್ಯಮವನ್ನು ಸಮರ್ಥಗೊಳಿಸುವುದು ಮತ್ತು ಅಂತೆಯೇ 

ವಿವಿಧ ಅಂತರಾಷ್ಟ್ರೀಯ ವ್ಯಾಪಾರ ಅಗತ್ಯಗಳ ಆಜ್ಞಾನುವರ್ತನೆ ಮಾಡುವುದು. 
( bb) ಅರ್ಹತೆ: ಈ ಕೆಳಗೆ ಸೂಚಿಸಿರುವಂಥ ಯಾವುದೇ ಅಂತರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟ / ಅಂಗೀಕೃತ 
ಮಾನದಂಡಗಳ ಪ್ರಕಾರ ದೃಢೀಕರಣ | ಮಾನ್ಯತೆ ಪಡೆಯುವ ಯಾವುದೇ ಘಟಕ; 

ಬ್ಯೂರೋ ಆಫ್ ಇಂಡಿಯನ್ ಸ್ಟಾಂಡರ್ಡ್ಸ್ 

ಐ. ಎಸ್. ಓ - 9000 ಕ್ವಾಲಿಟಿ ಮ್ಯಾನೇಜೆಂಟ್ ಸಿಸ್ಟಮ್ 
> ಐ.ಎಸ್.ಓ - 14000 ಎನ್ವಿರಾನಮೆಂಟಲ್ ಮ್ಯಾನೇಜೆಂಟ್ ಸಿಸ್ಟಮ್ 

ಐ. ಎಸ್. ಓ - 18000 ಆಕ್ಯುಪೇಶನಲ್ ಹೆಲ್ತ್‌ ಆ್ಯಂಡ್ ಸೇಪ್ಟಿ ಸ್ಟಾಂಡರ್ಡ್ಸ್ 
ಸೋಷಿಯಲ್ ಅಕೌಂಟೆಬಿಲಿಟಿ ಸ್ಟಾಂಡರ್ಡ್ಸ್ 
ಅಂತರಾಷ್ಟ್ರೀಯ ಮನ್ನಣೆ ಪಡೆದ ಈಕೋ -ಲೇಬಲ್‌ಗಳು OKE- TEX 100 ಇತ್ಯಾದಿ 
ಯು .ಎನ್ ಎನ್ವಿರಾನಮೆಂಟಲ್ ಪ್ರೋಗ್ರಾಮ್ ಸರ್ಟಿಫಿಕೇಶನ್ ( ಸಾಮಾಜಿಕ ಜವಾಬ್ದಾರಿ ಮತ್ತು 
ಸುಸ್ಥಿರ ವ್ಯಾಪಾರ ರೂಢಿಗಳನ್ನು ಪ್ರೋತ್ಸಾಹಿಸುವ ಯು .ಎನ್ ಮುಂದಾಳತ್ವದ ಉಪಕ್ರಮ ) ಮತ್ತು 
ಯು .ಎನ್ ಇಕಾನಮಿಕ್ ಆ್ಯಂಡ್ ಸೋಷಿಯಲ್ ಕಮಿಶನ್ ಫಾರ್ ಏಷ್ಯಾ ಆ್ಯಂಡ್ ದಿ ಪೆಸಿಫಿಕ್ 
(UNESCAP) 
ಉತ್ತಮ ಮಾರುಕಟ್ಟೆ ಸ್ಥಾನೀಕರಣಕ್ಕೆ ( ಮಾರ್ಕೆಟ್ ಪೊಸಿಶನಿಂಗ್) ಅನುವು ಮಾಡುವ 
ಅಂತರಾಷ್ಟ್ರೀಯವಾಗಿ ಮಾನ್ಯತೆ ಪಡೆದ ಇತರ ಯಾವುದೇ ದೃಢೀಕರಣ 


(iii) 


A 


A 


A 


A 


A 


(i ) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

೮೫೯ 
( f ) ನಿಧೀಕರಣ : ಪ್ರತ್ಯೇಕ ಘಟಕಕ್ಕೆ ವೆಚ್ಚದ 50 % ಅಥವಾ ರೂ .5 ಲಕ್ಷ ಇವುಗಳಲ್ಲಿ ಕಡಿಮೆಯಿರುವ ಮೊತ್ತದವರೆಗಿನ 

ಬೆಂಬಲಧನವನ್ನು ನೀಡಲಾಗುವುದು . ಬಾಕಿ ಮೊತ್ತದ ಪೂರೈಕೆ / ವ್ಯವಸ್ಥೆಯನ್ನು ಫಲಾನುಭವಿ ಘಟಕವು 

ಮಾಡತಕ್ಕದ್ದು. ಮರುಪಾವತಿ ಆಧಾರದ ಮೇಲೆ ನೆರವು ನೀಡಲಾಗುವುದು. 
(ಓ ) ಹಾಲಿ ಇರುವ ಘಟಕಗಳ ಸಂಪನ್ಮೂಲ ಸಂರಕ್ಷಣೆ ಮತ್ತು ಪರಿಸರೀಯ ಅನುಸರಣೆಗಾಗಿ ನೆರವು 

ಉದ್ದೇಶ: ರಾಜ್ಯದಲ್ಲಿ ಹಾಲಿ ಇರುವವಾಗಿ ಇರುವ ಜವಳಿ ಮತ್ತು ಉಡುಪಿನ ಘಟಕಗಳನ್ನು ಬದಲಾಗುತ್ತಿರುವ ಪರಿಸರೀಯ 
ರೂಢಿಗಳಿಗೆ ಅನುವರ್ತಿಯಾಗಿಸಲು ಸಂಪನ್ಮೂಲ ಸಂರಕ್ಷಣೆ ಮತ್ತು ಪರಿಸರೀಯ ಅನುಸರಣೆಗಾಗಿ ನೆರವು ನೀಡಬೇಕೆಂದು 
ಪ್ರಸ್ತಾಪಿಸಲಾಗಿದೆ. 
ಅರ್ಹತೆ: 
(aa) ಕನಿಷ್ಠ ಮೂರು ವರ್ಷಗಳು ಅಥವಾ ಹೆಚ್ಚಿನ ಅವಧಿಗೆ ಕಾರ್ಯನಿರ್ವಹಿಸುತ್ತಿರುವ ಹಾಲಿ ಇರುವ ಘಟಕಗಳು 

ಈ ಸಹಾಯಧನಕ್ಕೆ ಅರ್ಹವಾಗುವವು. 
( bb ) ಯೋಜನೆಯ ಕಾರ್ಯಾಚರಣೆಯ ಅವಧಿಯ ಎರಡು ವರ್ಷಗಳಿಗೊಮ್ಮೆ ಸಹಾಯಧನವನ್ನು ಪಡೆಯಲು 

ಸಂಸ್ಥೆಯು ಅರ್ಹವಾಗಿರುವುದು . 
(iii) ನಿಧೀಕರಣ: ಶಕ್ತಿಯ ಆಡಿಟ್ / ನೀರಿನ ಆಡಿಟ್/ ಪರಿಸರೀಯ ಅನುವರ್ತನೆಯ ವೆಚ್ಚದ 50 % ಅಥವಾ ಗರಿಷ್ಠ 

ರೂ .50,000 ದಲ್ಲಿ ಕಡಿಮೆಯಿರುವ ಮೊತ್ತದವರೆಗಿನ ಮರುಪಾವತಿಯು ಪ್ರತಿ ಪ್ರಕರಣದಲ್ಲಿ ಪ್ರತ್ಯೇಕವಾಗಿ ಅನ್ವಯಿಸುತ್ತದೆ. 
( ಔ ) ಸಂಯೋಜಿತ ಜವಳಿ ಘಟಕಗಳು : 

ಒಬ್ಬ ಉದ್ಯಮಿಯಿಂದ ಒಂದೇ ಸ್ಥಳದಲ್ಲಿ ಜವಳಿ ಮೌಲ್ಯ ಸರಣಿಯ ಒಂದಕ್ಕಿಂತ ಹೆಚ್ಚಿನ ಚಟುವಟಿಕೆಗಳಿಗೆ ಆಧಾರ ನೀಡುತ್ತಿರುವ 

ಜವಳಿ ಮತ್ತು ಉಡುಪಿನ ಘಟಕಗಳನ್ನು ಸಂಯೋಜಿತ ಜವಳಿ ಘಟಕಗಳೆಂದು ಕರೆಯಬಹುದಾಗಿದೆ. 
( ಅಂ ) ಇತರ ಯೋಜನೆಗಳಡಿಯಲ್ಲಿ ಬೆಂಬಲದ ಹೊಂದಿಸಿಕೊಳ್ಳುವಿಕೆ (ಡೋವ್‌ಟೈಲಿಂಗ್): 

ಭಾರತ ಸರ್ಕಾರದ ಜವಳಿ ಸಚಿವಾಲಯದ ಟಿ. ಯು .ಎಫ್.ಎಸ್. ನಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ 
ಪ್ರಕಾರ ಲಭ್ಯವಿರುವ ನೆರವನ್ನು ಉದ್ಯಮಿಗಳು / ಕೈಗಾರಿಕಾ ಸಂಘಟನೆಗಳು | ಎಸ್. ಪಿ. ವಿ .ಗಳು / ಘಟಕಗಳು ಈ ನೀತಿಯಲ್ಲಿ 
ಲಭ್ಯವಿರುವ ಸಹಾಯದೊಂದಿಗೆ ಹೊಂದಿಸಿಕೊಳ್ಳಬಹುದು. ಆದರೆ ಅಂಥ ಹೊಂದಿಸಿಕೊಳ್ಳುವಿಕೆಯ ಸಂದರ್ಭದಲ್ಲಿ , ಉದ್ಯಮದ 
ಕೊಡುಗೆಯು ಪ್ರತಿ ಯೋಜನೆಯ ವೆಚ್ಚದ 15 % ಕ್ಕಿಂತ ಕಡಿಮೆಯಾಗಕೂಡದು. 
ಈ ನೀತಿಯ ಅನುಸಾರ ಅನುಮೋದಿತ ಯೋಜನೆಗಳು ರಾಜ್ಯದ ಕೈಗಾರಿಕಾ ನೀತಿಯ ಅನುಸಾರ ಪ್ರೋತ್ಸಾಹಧನ ಮತ್ತು 

ರಿಯಾಯತಿಗಳನ್ನು ಪಡೆಯಲು ಅರ್ಹರಾಗಿರುವುದಿಲ್ಲ. 
(18) ಮಾನವ ಸಂಪನ್ಮೂಲ ವಿಭಾಗ ಮತ್ತು ಕೌಶಲ್ಯ ಉನ್ನತೀಕರಣ : 

ಕುಶಲ ಕಾರ್ಮಿಕರ ಲಭ್ಯತೆ ಮತ್ತು ಗುಣಮಟ್ಟವು ಜಾಗತಿಕವಾಗಿ ಸ್ಪರ್ಧಾತ್ಮಕವಾದ ಜವಳಿ ಮತ್ತು ಉಡುಪಿನ ಉದ್ಯಮಕ್ಕೆ ಪೂರ್ವಾಪೇಕ್ಷೆಗಳು . 
ಹಾಗಾಗಿ ಜವಳಿ ಉದ್ಯಮದ ವಿವಿಧ ಉಪ- ವಲಯಗಳಿಗಾಗಿ ಈ ನೀತಿಯು ಅವಶ್ಯಕತೆ- ಆಧಾರಿತ ಕೌಶಲ್ಯಗಳ ಅಭಿವೃದ್ಧಿಗೆ ಸಾಕಷ್ಟು ಆದ್ಯತೆ 
ಮತ್ತು ಬಲವನ್ನು ಒದಗಿಸುತ್ತದೆ. ನೀತಿಯ ಅವಧಿಯಲ್ಲಿ 5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವುದು ಮತ್ತು ನಿರುದ್ಯೋಗಿ ಯುವಕರಿಗೆ ತರಬೇತಿ 
ನೀಡುವ ಗುರಿ ಹೊಂದಲಾಗಿದೆ. 
( ಅ) ಸಂಸ್ಥೆಯಲ್ಲಿ ಜವಳಿಯ ಮೂಲಭೂತ ಸೌಕರ್ಯಗಳ ಉನ್ನತೀಕರಣ 

ಜವಳಿ ಮೌಲ್ಯ ಸರಣಿಯಲ್ಲಿ ಶೈಕ್ಷಣಿಕ / ಕೌಶಲ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿರುವ ಹೆಸರಾಂತ ಸಂಸ್ಥೆಗಳಿಗೆ ತಮ್ಮ ಆವರಣದಲ್ಲಿ 
ತರಬೇತಿ ಸೌಲಭ್ಯಗಳನ್ನು ಉನ್ನತೀಕರಿಸಲು ಹಣಕಾಸಿನ ನೆರವನ್ನು ನೀಡಲಾಗುವುದು . ಜವಳಿ ಮೂಲಭೂತ ಸೌಕರ್ಯಗಳ 
ಉನ್ನತೀಕರಣವನ್ನು ಸಮರ್ಥಿಸುವ ಅನುಮೋದಿತ ಡಿ. ಪಿ. ಆರ್ ಆಧಾರದ ಮೇಲೆ ಸಂಸ್ಥೆಗಳಿಗೆ ರೂ .1 ಕೋಟಿಯವರೆಗಿನ ಹಣಕಾಸಿನ 
ಬೆಂಬಲವನ್ನು ನೀಡಲಾಗುವುದು. ಕರ್ನಾಟಕ ಜವಳಿ ನೀತಿ 2013 - 2018 ರ ಅವಧಿಯಲ್ಲಿ ಜವಳಿ ಮೂಲಭೂತ ಸೌಕರ್ಯಗಳ 
ಉನ್ನತೀಕರಣಕ್ಕಾಗಿ ಮೂರು ಸಂಸ್ಥೆಗಳಿಗೆ ಬೆಂಬಲ ಒದಗಿಸಲಾಗುವುದು. 
ಹಾಲಿ ಇರುವ ವಿದ್ಯಾ ಸಂಸ್ಥೆಗಳು / ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳ ಪ್ರಬಲಗೊಳಿಸುವಿಕೆ 
ಭಾರತ ಸರ್ಕಾರದ ಎನ್.ಎಸ್. ಡಿ.ಸಿ ಮತ್ತು ಎಮ್.ಓ . ಆರ್ . ಡಿ, ಎಮ್. ಓ . ಟಿ ಇತ್ಯಾದಿಯಂಥ ಇತರ ಸಚಿವಾಲಯಗಳ ಮೂಲಕ 
ಕೈಗೊಳ್ಳುವ ತರಬೇತಿ ಉಪಕ್ರಮಗಳ ನಡುವೆ ಅಭಿಗಮನ ಹೊಂದುವ ಸಲುವಾಗಿ ಮೂಲಭೂತ ಸೌಕರ್ಯಗಳ ರಚನೆಗಾಗಿ ಬೆಂಬಲ 
ಧನದ ಒದಗಿಸುವಿಕೆಯನ್ನು ಪ್ರೋತ್ಸಾಹಿಸಲಾಗುವುದಿಲ್ಲ. ಇಲಾಖೆಯಿಂದ ಒದಗಿಸುವ ನಿಧೀಕರಣದಲ್ಲಿ ಅನುದಾನವು ತರಬೇತಿ 
ವೆಚ್ಚದೆಡೆಗೆ ಮಾತ್ರ ಬೆಂಬಲವನ್ನು ಒಳಗೊಳ್ಳುವುದು. 

ತರಬೇತಿಯ ಸಂದರ್ಭದಲ್ಲಿ ಪ್ರವರ್ತಕರು ಅಗತ್ಯ ಮೂಲಭೂತ ಸೌಕರ್ಯಗಳು ಮತ್ತು ತರಬೇತಿ ನೀಡುವ ಮತ್ತು 
ಫಲಾನುಭವಿಗಳಿಗೆ ಜವಳಿ ಮತ್ತು ಸಿದ್ದ ಉಡುಪಿನ ವಲಯದಲ್ಲಿ ಉದ್ಯೋಗವನ್ನು ಕಲ್ಪಿಸುವ ಸಾಮರ್ಥ್ಯವನ್ನು 
ಹೊಂದಿದಲ್ಲಿ ಅವರಿಗೆ ತರಬೇತಿ ವೆಚ್ಚದೆಡೆಗೆ ಬೆಂಬಲ ಧನ ನೀಡಲಾಗುವುದು. ಕೈಮಗ್ಗ ಮತ್ತು ಜವಳಿ ಇಲಾಖೆಯ 
ಮೂಲಕ ಪಡೆದ ನಿಧಿಯಿಂದ ಮೂಲಭೂತ ಸೌಕರ್ಯವನ್ನು ರಚಿಸಿದ್ದಲ್ಲಿ ತರಬೇತಿ ವೆಚ್ಚದೆಡೆಗೆ ಫಲಾನುಭವಿಯೊಬ್ಬರಿಗೆ 
ರೂ .6000 ದಂತೆ ಬೆಂಬಲ ಧನವನ್ನು ನೀಡಲಾಗುವುದು . 


೮೬೦ 


( ಋ ) . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

ಭಾಗ ೧ 
( ಇ) ಪ್ರಸಕ್ತ ಯೋಜನೆಯ ಅನುಷ್ಠಾನ ಸಂಸ್ಥೆಗಳು ( ಪ್ರಾಜೆಕ್ಟ್ ಇಂಪ್ಲಿಮೆಂಟೇಶನ್ ಏಜನ್ಸಿಸ್ / ಪಿ.ಐ.ಏ. ಗಳು) / ಇನ್ಸಿಟ್ಯೂಟ್‌ಗಳಿಗೆ 

ಬೆಂಬಲ 
ತರಬೇತಿಯ ಸಂದರ್ಭದಲ್ಲಿ ಪ್ರವರ್ತಕರು ಅಗತ್ಯ ಮೂಲಭೂತ ಸೌಕರ್ಯಗಳು ಮತ್ತು ತರಬೇತಿ ನೀಡುವ ಮತ್ತು ಫಲಾನುಭವಿಗಳಿಗೆ 
ಜವಳಿ ಮತ್ತು ಸಿದ್ದ ಉಡುಪಿನ ವಲಯದಲ್ಲಿ ಉದ್ಯೋಗವನ್ನು ಕಲ್ಪಿಸುವ ಸಾಮರ್ಥ್ಯವನ್ನು ಹೊಂದಿದಲ್ಲಿ ಅವರಿಗೆ ತರಬೇತಿ 
ವೆಚ್ಚದೆಡೆಗೆ ಬೆಂಬಲ ಧನವನ್ನೂ ಸಹ ನೀಡಲಾಗುವುದು. ಈ ಸಂದರ್ಭದಲ್ಲಿ ಫಲಾನುಭವಿಯೊಬ್ಬರಿಗೆ ರೂ . 7500 ರಂತೆ ಬೆಂಬಲ 

ಧನವನ್ನು ನೀಡಲಾಗುವುದು. 
( ಈ ) ಹೊಸ ಯೋಜನೆಯ ಅನುಷ್ಠಾನ ಸಂಸ್ಥೆಗಳಿಗೆ ಬೆಂಬಲ 

ತರಬೇತಿಯ ಸಂದರ್ಭದಲ್ಲಿ ಪ್ರವರ್ತಕರು ಅಗತ್ಯ ಮೂಲಭೂತ ಸೌಕರ್ಯಗಳು ಮತ್ತು ತರಬೇತಿ ನೀಡುವ ಮತ್ತು ಫಲಾನುಭವಿಗಳಿಗೆ 
ಜವಳಿ ಮತ್ತು ಸಿದ್ದ ಉಡುಪಿನ ವಲಯದಲ್ಲಿ ಉದ್ಯೋಗವನ್ನು ಕಲ್ಪಿಸುವ ಸಾಮರ್ಥ್ಯವನ್ನು ಹೊಂದಿದಲ್ಲಿ ಸಮರ್ಥ ಹೂಡಿಕೆಯ 
ತನಿಖೆಗೆ ಒಳಪಟ್ಟಂತೆ ಅವರಿಗೆ ತರಬೇತಿ ವೆಚ್ಚದೆಡೆಗೆ ಬೆಂಬಲ ಧನವನ್ನೂ ಸಹ ನೀಡಲಾಗುವುದು. ಈ ಸಂದರ್ಭದಲ್ಲಿ 

ಫಲಾನುಭವಿಯೊಬ್ಬರಿಗೆ ರೂ .7500 ರಂತೆ ಬೆಂಬಲ ಧನವನ್ನು ನೀಡಲಾಗುವುದು. 
( ಉ ) ನಿಧೀಕರಣ ಮೈಲಿಗಲ್ಲುಗಳು 

ಕರ್ನಾಟಕ ಸರ್ಕಾರವು ತರಬೇತಿ ಕಾರ್ಯಕ್ರಮಗಳಿಗೆ ನೀಡುವ ಬೆಂಬಲ ಸಹಾಯಧನವು ಎರಡು ಮೈಲಿಗಲ್ಲುಗಳ 
ಆಧಾರದ ಮೇಲಿರುವುದು. 
ತರಬೇತಿ ಕಾರ್ಯಕ್ರಮದ ಮುಕ್ತಾಯ ಮೊದಲ ಮೈಲಿಗಲ್ಲು . ಮೊದಲ ಮೈಲಿಗಲ್ಲನ್ನು ಸಾಧಿಸಿದಾಗ ಅರ್ಹ ನಿಧಿಯ 50 % 

ನೀಡಲಾಗುವುದು . 
( iii ) ಫಲಾನುಭವಿಗೆ ಉದ್ಯೋಗ ಕಲ್ಪಿಸಿದ ನಂತರ 60 ದಿನಗಳ ಪೂರ್ಣಗೊಳ್ಳುವಿಕೆ ಎರಡನೆಯ ಮೈಲಿಗಲ್ಲು ಆಗುವುದು. 

ಅರ್ಹ ನಿಧಿಯ ಬಾಕಿ 50 % ಪಾವತಿಯನ್ನು ಎರಡನೆಯ ಮೈಲಿಗಲ್ಲನ್ನು ಸಾಧಿಸಿದಾಗ ಮಾಡಲಾಗುವುದು . 
ಉದ್ಯೋಗದ ಮಾನದಂಡ 
ಉದ್ಯೋಗ ಒದಗಿಸುವಿಕೆಯನ್ನು ಖಚಿತಪಡಿಸುವ ಸಲುವಾಗಿ ಎಲ್ಲಾ ತರಬೇತಿ ಕಾರ್ಯಕ್ರಮಗಳನ್ನು ಉದ್ಯಮದ ಅಗತ್ಯದೊಂದಿಗೆ 
ಸಂಯೋಜಿಸಲಾಗುವುದು. ಪಿ. ಐ.ಏ . ಗಳು / ಇನ್ಸಿಟ್ಯೂಟ್‌ಗಳು ಕನಿಷ್ಠ 80 % ನಿಯೋಜನೆಗಳನ್ನು ಪಡೆಯತಕ್ಕದ್ದು . 
ತರಬೇತಿಯ ವಿಷಯ 
ಎಲ್ಲಾ ತರಬೇತಿ ವಿಷಯವು ಪ್ರಮಾಣೀಕೃತವಾಗಿದ್ದು ರಾಜ್ಯ ಮಟ್ಟದ ಸಮಿತಿ / ಇಲಾಖೆಯ ಅನುಮೋದನೆಯನ್ನು ಪಡೆದಿರತಕ್ಕದ್ದು. 
ಇದರಿಂದಾಗಿ ವಿಷಯದ ಗುಣಮಟ್ಟ ಮತ್ತು ಏಕರೂಪತೆಯನ್ನು ಖಚಿತಪಡಿಸಬಹುದು. 
ಮ್ಯಾನೇಜೆಂಟ್ ಇನ್ಸರ್ಮೇಶನ್ ಸಿಸ್ಟಮ್ಸ್ (ಎಮ್.ಐ. ಎಸ್) 
ಎಮ್. ಐ .ಎಸ್.ನಿಂದಾಗಿ ತರಬೇತಿ ಮತ್ತು ಉದ್ಯೋಗ ನಿಯೋಜನೆ ಕಾರ್ಯಕ್ರಮದ ಮೇಲೆ ಕಾರ್ಯಾತ್ಮಕ ನಿಯಂತ್ರಣವನ್ನು 
ಹೊಂದಲು ಕೈಮಗ್ಗ ಮತ್ತು ಜವಳಿ ಇಲಾಖೆಗೆ ಸಹಾಯವಾಗುವುದು . ತನ್ಮೂಲಕ ಕಾರ್ಯಕ್ರಮದ ಗುಣಮಟ್ಟವನ್ನು ಕಾಪಾಡಿಕೊಂಡು 

ಅಗತ್ಯವಿದ್ದಾಗ ಉನ್ನತೀಕರಣಗಳನ್ನು ಮಾಡಿಕೊಳ್ಳಬಹುದಾಗಿದೆ. 
( 19 ) ಹಾಲಿ ಇರುವ ಘಟಕಗಳಿಗೆ ನೆರವು: 

ವಿಸ್ತರಣೆ / ವೈವಿಧೀಕರಣ | ಆಧುನೀಕರಣ / ತಂತ್ರಜ್ಞಾನದ ಉನ್ನತೀಕರಣ 
ಜವಳಿ ಉದ್ಯಮದ ಬೆಳವಣಿಗೆಯನ್ನು ಸಬಲಗೊಳಿಸುವ ಮತ್ತು ಪ್ರೋತ್ಸಾಹಿಸುವ ಸಲುವಾಗಿ ರಾಜ್ಯದ ಉದ್ಯಮಗಳು ಅಧುನೀಕೃತ / ವೈವಿಧೀಕೃತ / ವಿಸ್ತ್ರತ 
ಮತ್ತು ಉನ್ನತೀಕೃತಗೊಳಿಸಿದ ತಂತ್ರಜ್ಞಾನವನ್ನು ಹೊಂದಿರುವ ಅಂಶವನ್ನು ಸ್ಥಾಪಿಸಿದ ಹಾಲಿ ಇರುವ ಜವಳಿ ಘಟಕಗಳಿಗೆ ಕರ್ನಾಟಕ ಸರ್ಕಾರವು 
ಬೆಂಬಲವನ್ನೊದಗಿಸುವುದು. ಇದರಿಂದಾಗಿ ಅಂತರಾಷ್ಟ್ರೀಯ ಪರಿಸರೀಯ ಮತ್ತು ಸಾಮಾಜಿಕ ಮಾನದಂಡಗಳನ್ನು ಪೂರೈಸಲು ಹಾಲಿ ಇರುವ ಜವಳಿ 
ಘಟಕಗಳಿಗೆ ಅನುಕೂಲವಾಗುತ್ತದೆ. ಇದಲ್ಲದೆ , ಈ ಘಟಕಗಳು ಉತ್ತಮ ಲಾಭಗಳಿಕೆಯನ್ನು ಗುರಿಯಾಗಿಸಲು ಸಹಾಯವಾಗುತ್ತದೆ ಮತ್ತು ಹಾಲಿ ಇರುವ 
ಜವಳಿ ಉದ್ಯಮದ ವಿಶ್ವಾಸವನ್ನು ವರ್ಧಿಸುತ್ತದೆ. 
(1) ಮೇಲ್ಕಂಡ ನೆರವಿನ ಉದ್ದೇಶಕ್ಕಾಗಿ, ಚಟುವಟಿಕೆಗಳನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ: 

ವಿಸ್ತರಣೆ - ಜವಳಿ ಮತ್ತು ಉಡುಪಿನ ವಲಯದ ಹಾಲಿ ಇರುವ ಘಟಕಗಳು ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ ಹೂಡಿಕೆ 
ಮಾಡಿದ ಸಂದರ್ಭದಲ್ಲಿ ಘಟಕಗಳು ಅದೇ ವ್ಯಾಪಾರ ಅಥವಾ ಉಪ- ವಲಯಕ್ಕೆ ವಿಸ್ತರಿಸಲು ಬಂಡವಾಳ ವಿಸ್ತರಣೆಯನ್ನು 
ಒಳಗೊಳ್ಳುತ್ತಿರುವುದಾಗಿ ಪರಿಗಣಿಸಲಾಗುವುದು. 
ವೈವಧೀಕರಣ - ಜವಳಿ ಮತ್ತು ಉಡುಪಿನ ವಲಯದ ಹಾಲಿ ಇರುವ ಘಟಕಗಳು ಬ್ಯಾಕ್‌ವರ್ಡ್ ಅಥವಾ ಫಾರ್ವಡ್್ರ ಇಂಟಿಗ್ರೇಶನ್ 
ಕೈಗೊಂಡ ಸಂದರ್ಭದಲ್ಲಿ, ಘಟಕಗಳು ಜವಳಿ ಮೌಲ್ಯ ಸರಣಿಯೊಳಗೆ ವೈವಿಧೀಕರಣವನ್ನು ಒಳಗೊಳ್ಳುತ್ತಿರುವುದಾಗಿ 
ಪರಿಗಣಿಸಲಾಗುವುದು. ಸದರಿ ಸಂಯೋಜನೆಯು ಹಿಮ್ಮುಖ ಅಥವಾ ಮುಂದಿನ ಸರಪಣಿಯೊಳಗೆ ( ಫಾರ್ವಡ್್ರ ಅಥವಾ ಬ್ಯಾಕ್ರರ್ಡ್ 
ಚೈನ್) ತತ್ಕೃಣದ ಚಟುವಟಿಕೆ ಅಥವಾ ಮೌಲ್ಯ ಸರಣಿಯ ಯಾವುದೇ ಚಟುವಟಿಕೆಯಾಗಿರಬಹುದು. 
ಆಧುನೀಕರಣ / ತಂತ್ರಜ್ಞಾನದ ಉನ್ನತೀಕರಣ - ಜವಳಿ ಮತ್ತು ಉಡುಪಿನ ವಲಯದ ಹಾಲಿ ಇರುವ ಘಟಕಗಳು ನಿರ್ದಿಷ್ಟ ವಿಧದ 
ಸ್ಥಾವರ ಮತ್ತು ಯಂತ್ರೋಪಕರಣಗಳನ್ನು ಹೊಂದಿದ್ದು ಹಾಲಿ ಇರುವ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಬದಲಿಯಾಗಿ ಸ್ಥಾವರ 
ಕುತು ಯಂತ್ರೋಪಕರಣಗಳ ಉನ್ನತೀಕೃತ ಆವೃತಿಯನ್ನು ( ಭಾರತ ಸರ್ಕಾರದ ಟಿ. ಯು .ಎಫ್.ಎಸ್ ಯೋಜನೆಯಲ್ಲಿ 
ಸೂಚಿಸಿರುವಂತೆ ) ತರಿಸಿರುವ ಸಂದರ್ಭದಲ್ಲಿ ಅವು ಆಧುನೀಕರಣ | ತಂತ್ರಜ್ಞಾನದ ಉನ್ನತೀಕರಣವನ್ನು ಒಳಗೊಳ್ಳುತ್ತಿರುವ 
ಘಟಕಗಳೆಂದು ಪರಿಗಣಿಸಲಾಗುವುದು. 


೩ ) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

೮೬೧ 
ಸೂಚನೆ: ಮೇಲೆ ಸೂಚಿಸಿರುವ ಎಲ್ಲಾ ಸಂದರ್ಭಗಳಲ್ಲಿ, ಪ್ರಸ್ತಾವನೆಗಳನ್ನು ಅನುಮೋದನೆಗಾಗಿ ಪರಿಗಣಿಸಲು ಅರ್ಜಿಯ 

ದಿನಾಂಕದಂದು ಹಾಲಿ ಇರುವ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೌಲ್ಯದ ಕನಿಷ್ಠ 15 % ಹೂಡಿಕೆಯಿರುವುದು ಪೂರ್ವಾಪೇಕ್ಷಿತ. 
ಹಾಲಿ ಇರುವ ಘಟಕಗಳು ಮೇಲೆ ಸೂಚಿಸಿದ ಮಾನದಂಡಗಳ ಅನುಸಾರ ನಿಧಿಯನ್ನು ಕೋರಿದಾಗ ಒದಗಿಸುವ ಪ್ರೋತ್ಸಾಹಧನವು ಈ 

ಕೆಳಗಿನಂತಿರುವುದು : 
ಕ್ರ. ಸಂ ಪ್ರೋತ್ಸಾಹ ಧನ 

ವಲಯ - 1 

ವಲಯ - 2 
ಕ್ರೆಡಿಟ್ ಲಿಂಕ್ಸ್ ಬಂಡವಾಳ ಸ್ಥಾವರ & ಯಂತ್ರೋಪಕರಣದ ಮೌಲ್ಯದ 20 % | ಸ್ಥಾವರ & ಯಂತ್ರೋಪಕರಣದ ಮೌಲ್ಯದ 15 % 
ಅನುದಾನ - ಸ್ಥಾವರ & ಅಥವಾ ರೂ . 1.00 ಕೋಟಿ ಇವುಗಳಲ್ಲಿ ಅಥವಾ ರೂ . 75 ಲಕ್ಷ ಇವುಗಳಲ್ಲಿ ಯಾವುದು 
ಯಂತ್ರೋಪಕರಣ ಯಾವುದು ಕಡಿಮೆಯೋ ಅದು. 

ಕಡಿಮೆಯೋ ಅದು. 
ಬಡ್ಡಿ ಅನುದಾನ 

ಉದ್ಯಮಿಗಳಿಗೆ ಸಹಾಯಕವಾಗಿ ರೂ .99 ಕೋಟಿಗಳವರೆಗಿನ ಹೂಡಿಕೆಯ ಮೇಲೆ ಅವರಿಗೆ ಬಡ್ಡಿ 
ಅನುದಾನವನ್ನು ಒದಗಿಸಲಾಗುವುದು. 
ಪ್ರೋತ್ಸಾಹ ಧನದ ಪರಿಚ್ಛೇದ (1) ರ ಅನುಸಾರ ಅನ್ವಯಿಸುವ ಬಂಡವಾಳ ಅನುದಾನದ ಮೊತ್ತವನ್ನು ಈ 
ಕೆಳಗಿನಂತೆ ವರ್ಗೀಕರಿಸಲಾಗುವುದು : 
( ಆ) ಅವಶ್ಯಕ ಅಭಿವೃದ್ಧಿ ಮೈಲಿಗಲ್ಲನ್ನು ಪೂರೈಸಿದಲ್ಲಿ ಅನುಮೋದಿತ ಅನುದಾನದ 50 % 
( ಆ) ಬ್ಯಾಂಕುಗಳು | ಆರ್ಥಿಕ ಸಂಸ್ಥೆಗಳಿಂದ ಅವಶ್ಯಕ ಬಡ್ಡಿ | ನಿರ್ಬಂಧಗಳನ್ನು ಮತ್ತು ಆರ್ಥಿಕ 

ಮೈಲಿಗಲ್ಲನ್ನು ಪೂರೈಸಿದಲ್ಲಿ ಐದು ವರ್ಷಗಳಿಗೆ ಬಡ್ಡಿ ಅನುದಾನವಾಗಿ ಅನುಮೋದಿತ 

ಅನುದಾನದ 50 %. 
ಒದಗಿಸಿರುವ ಬಡ್ಡಿ ಅನುದಾನವು ಯಾವುದೇ ಸಂದರ್ಭದಲ್ಲೂ ಲಭ್ಯವಾಗಿಸಿದ ಪ್ರೋತ್ಸಾಹಕ ಧನದ 

ವಿಭಾಗ (1)ರಲ್ಲಿ ಸೂಚಿಸಿರುವ ಬಂಡವಾಳವನ್ನು ಮೀರುವುದಿಲ್ಲ. 
(20) ನೀತಿಯ ಅವಧಿಗೆ ( 2013 - 2018) ಯೋಜಿತ ಬಜೆಟ್ ಹೂಡಿಕೆ 

ಏಪ್ರಿಲ್ 1, 2013 ರಿಂದ ಮಾರ್ಚ್ 31 , 2018 ರವರೆಗಿನ ನೀತಿಯ ಅವಧಿಯ ನೂತನ ಜವಳಿ ನೀತಿಗಾಗಿ ವಿವಿಧ ಮಧ್ಯವರ್ತನೆಗಳ ಉದ್ದಕ್ಕೂ , 
ಯೋಜಿಸಿರುವ ಆಯವ್ಯಯ ವೆಚ್ಚ ರೂ . 1000 ಕೋಟಿಗಳು (ರೂಪಾಯಿ ಒಂದು ಸಾವಿರ ಕೋಟಿ ಮಾತ್ರ). ಯೋಜಿತ ಬಜೆಟ್ ವ್ಯಯದ 

ಹಂಚಿಕೆ ಮಾಹಿತಿಯನ್ನು ವರ್ಷವಾರು ಮಧ್ಯವರ್ತನೆಗಳ ಅನುಸಾರ ಅನುಬಂಧ 6 ರಲ್ಲಿ ತೋರಿಸಲಾಗಿದೆ. 
( 21) ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ 
( a) ಜವಳಿ ಮತ್ತು ಉಡುಪಿನ ವಲಯಗಳಲ್ಲಿ ಹೂಡಿಕೆಯನ್ನು ಪ್ರೋತ್ಸಾಹಿಸಲು, ಅನುಮತಿಗಳು / ಪರವಾನಗಿಗಳನ್ನು ನೀಡುವ 

ಪ್ರಕ್ರಿಯೆಯನ್ನು ಚುರುಕುಗೊಳಿಸಲಾಗುವುದು. ಕರ್ನಾಟಕ ಇಂಡಸ್ಟ್ರೀಸ್ ಫೆಸಿಲಿಟೇಶನ್ ಕಾಯಿದೆ - 2002 ಇದರ ಅನುಸಾರ 
ಜವಳಿ ಮತ್ತು ಉಡುಪಿನ ಘಟಕಗಳನ್ನು ಸ್ಥಾಪಿಸಲು ಬೇಕಾದ ಎಲ್ಲಾ ವಿಧಗಳ ಕ್ಲಿಯರೆನ್ಸ್‌ಗಳಿಗಾಗಿ ಸಿಂಗಲ್ ವಿಂಡೋ 

ಕ್ಲಿಯರೆನ್ಸ್ ನೀಡುವ ಸಲುವಾಗಿ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು . 
(b ) ಇಂಡಸ್ಟ್ರೀಸ್ ಫೆಸಿಲಿಟೇಶನ್ ಕಾಯಿದೆ - 2002 ರ ಮೂಲಕ ಜವಳಿ ಮತ್ತು ಉಡುಪಿನ ಉದ್ಯಮಕ್ಕೆ ಸಿಂಗಲ್ ವಿಂಡೋ 

ಕ್ಲಿಯರೆನ್ಸ್ ವ್ಯವಸ್ಥೆಯ ಅನುಸಾರ ಒದಗಿಸಲಾದ ಕ್ಲಿಯರೆನ್ಸ್‌ಗಳನ್ನು ತ್ವರಿತಗೊಳಿಸುವ ಸಲುವಾಗಿ ಕಾಯಿದೆಯಡಿ ರೂಪಗೊಂಡ 
ಸಮಿತಿಗಳು ಈ ಕೆಳಗಿನಂತೆ ವಿಸ್ತ್ರತವಾಗಿರುವವು; 
(1) ಕರ್ನಾಟಕ ಸರ್ಕಾರದ ಜವಳಿ ಸಚಿವರನ್ನು ರಾಜ್ಯದ ಉನ್ನತಮಟ್ಟದ ಕ್ಲಿಯರೆನ್ಸ್ ಸಮಿತಿ 

( ಎಸ್ . ಎಚ್ . ಎಲ್ . ಸಿ . ಸಿ) ಯಲ್ಲಿ ಸೇರಿಸಲಾಗುವುದು 
(i) ಕರ್ನಾಟಕ ಸರ್ಕಾರದ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇವರನ್ನು 

ರಾಜ್ಯದ ಉನ್ನತಮಟ್ಟದ ಕ್ಲಿಯರೆನ್ಸ್ ಸಮಿತಿ (ಎಸ್.ಎಚ್.ಎಲ್.ಸಿ.ಸಿ) ಮತ್ತು ರಾಜ್ಯ ಮಟ್ಟದ ಸಿಂಗಲ್ ವಿಂಡೋ 
ಕ್ಲಿಯರೆನ್ಸ್ ಸಮಿತಿ (ಎಸ್.ಎಲ್.ಎಸ್. ಡಬ್ಲ್ಯೂ .ಸಿ. ಸಿ) ಯಲ್ಲಿ ಸೇರಿಸಲಾಗುವುದು 
ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಜಿಲ್ಲಾ ಮಟ್ಟದ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ 

ಸಮಿತಿ ( ಡಿ.ಎಲ್.ಎಸ್. ಡಬ್ಲ್ಯೂ .ಸಿ. ಸಿ) ಯಲ್ಲಿ ಸೇರಿಸಲಾಗುವುದು 
(iv ) ರಾಜ್ಯದಲ್ಲಿ ಘಟಕಗಳು/ ಸೌಕರ್ಯಗಳನ್ನು ಸ್ಥಾಪಿಸುತ್ತಿರುವ ಉದ್ಯಮಿಗಳು ಸರಿಯಾಗಿ ತುಂಬಿದ ತಮ್ಮ ಸಂಯೋಜಿತ 

ಅರ್ಜಿಗಳನ್ನು , ಇಂಡಸ್ಟ್ರೀಸ್ ಫೆಸಿಲಿಟೇಶನ್ ಕಾಯಿದೆ- 2002ರಲ್ಲಿ ಸೂಚಿಸಿರುವ ಅನುಸಾರ, ಕೈಮಗ್ಗ ಮತ್ತು ಜವಳಿ 

ಇಲಾಖೆ ಕ್ಕೆ ಸೂಚನೆಯೊಂದಿಗೆ ನೋಡಲದ ಸಂಸ್ಥೆಗೆ ಸಲ್ಲಿಸುವುದು . 
(v) ಸಂಬಂಧಿತ ವಿಭಾಗಗಳಿಂದ ಯೋಜನೆಗಳಿಗೆ ಕ್ಲಿಯರೆನ್ಸ್ ಪಡೆಯುವುದನ್ನು ಸುಗಮಗೊಳಿಸುವ ಸಲುವಾಗಿ ಕೈಮಗ್ಗ 

ಮತ್ತು ಜವಳಿ ಇಲಾಖೆಯಲ್ಲಿ ಒಂದು ಸಹಾಯ ವಿಭಾಗವನ್ನು ( ಫೆಸಿಲಿಟೇಶನ್ ಡೆಸ್ ) ರಚಿಸಲಾಗುವುದು. 
ಯೋಜನೆಯ ಕ್ಲಿಯರೆನ್‌ಗಳನ್ನು ತ್ವರಿತಗೊಳಿಸಲು ಮತ್ತು ಆಯಾ ವಿಭಾಗಗಳು / ಸಂಸ್ಥೆಗಳೊಂದಿಗೆ ಸರಿಯಾದ 
ದಾಖಲಾತಿಯನ್ನು ಕೈಗೊಳ್ಳುವ ಸಲುವಾಗಿ ಸಹಾಯ ವಿಭಾಗಕ್ಕೆ ಎಸ್.ಎಮ್.ಏ ಬೆಂಬಲ ನೀಡುವುದು. 


೮೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


ಭಾಗ ೧ 


(22) ಪುನರ್ವಿಮರ್ಷೆ/ ಮೇಲ್ವಿಚಾರಣೆ: 
(a) ಈ ನೀತಿಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಈ ಕೆಳಗಿನ ಸಮಿತಿಗಳನ್ನು ಸ್ಥಾಪಿಸಲಾಗುವುದು: 

ಕರ್ನಾಟಕ ಸರ್ಕಾರದ ಜವಳಿ ಸಚಿವರ ಅಧ್ಯಕ್ಷತೆಯಲ್ಲಿ ಉನ್ನತಮಟ್ಟದ ಉನ್ನತಾಧಿಕಾರ ಸಮಿತಿ (ಎಚ್.ಎಲ್. ಈ .ಸಿ) 
ಯನ್ನು ಸ್ಥಾಪಿಸುವುದು. ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇವರು ಈ 
ಸಮಿತಿಯ ಸದಸ್ಯ ಕಾರ್ಯದರ್ಶಿ / ಸಂಚಾಲಕರಾಗುವರು. ಈ ಸಮಿತಿಯು ಕರ್ನಾಟಕ ಸರ್ಕಾರದ ಸಂಬಂಧಿತ 
ವಿಭಾಗಗಳು ಸಂ . & ಅ . ಸಂಸ್ಥೆಗಳು ಮತ್ತು ಉದ್ಯಮದ ಸಂಘಟನೆಗಳ ಪ್ರತಿನಿಧಿಗಳನ್ನು ಹೊಂದುವುದು. ನೀತಿಯನ್ನು 
ಕಾರ್ಯಗತಗೊಳಿಸಲು ಮತ್ತು ನೀತಿಯ ಪ್ರಕಾರ ಯೋಜನೆಗಳ ಮೇಲ್ವಿಚಾರಣೆ ಮಾಡಲು ಎಚ್ .ಎಲ್. ಈ . ಸಿ. ಯು ಸೂಕ್ತ 
ನಿರ್ಧಾರಗಳನ್ನು ತೆಗೆದುಕೊಳ್ಳವ ಜವಾಬ್ದಾರಿ ಹೊಂದುವುದು. ನೀತಿಯನ್ನು ಕಾರ್ಯಗತಗೊಳಿಸಲು ಮತ್ತು ಉದ್ಯಮದ 
ಬೇಡಿಕೆಯ ಅನುಸಾರ ಮಧ್ಯವರ್ತನೆಗಳಾದ್ಯಂತ ನಿಧಿಯ ಪುನರ್ವಿಂಗಡಣೆ ಮಾಡಲು ಎಚ್.ಎಲ್. ಈ . ಸಿ. ಯು 
ನಿಯತಕಾಲಿಕ ವಿಮರ್ಷೆಗಳನ್ನು ಕೈಗೊಳ್ಳುವುದು. ಇದರಿಂದ ಸಂಪೂರ್ಣ ಬಳಕೆಯನ್ನು ಖಚಿತಪಡಿಸಲು ಮತ್ತು ರಾಜ್ಯ 
ಮಟ್ಟದ ಯೋಜನೆಯ ಅನುಷ್ಠಾನ ಸಮಿತಿಗೆ ( ಎಸ್‌ . ಎಲ್‌. ಪಿ. ಐ . ಸಿ) ಸಲಹೆಗಳನ್ನು ನೀಡಲು ಸಹಾಯವಾಗುವುದು. 
ರಾಜ್ಯ ಮಟ್ಟದ ಯೋಜನೆಯ ಅನುಷ್ಠಾನ ಸಮಿತಿ (ಎಸ್‌.ಎಲ್‌. ಪಿ. ಐ . ಸಿ) ಯನ್ನು ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳು 
( ಜವಳಿ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಗಿದೆ. ಜವಳಿ ಅಭಿವೃದ್ಧಿ ಆಯುಕ್ತರು 
ಹಾಗೂ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರು ಸಮಿತಿಯ ಕಾರ್ಯದರ್ಶಿ / ಸಂಚಾಲಕರಾಗಿರುವರು. 
ಈ ಸಮಿತಿಯು ಕರ್ನಾಟಕ ಸರ್ಕಾರದ ಸಂಬಂಧಿತ ವಿಭಾಗಗಳು, ಸಂ . & ಅ. ಸಂಸ್ಥೆಗಳು ಮತ್ತು ಉದ್ಯಮದ 
ಸಂಘಟನೆಗಳ ಪ್ರತಿನಿಧಿಗಳನ್ನು ಹೊಂದುವುದು. ಎಸ್.ಎಲ್. ಪಿ . ಐ. ಸಿ. ಯು ವಿಸ್ತ್ರತ ಕಾರ್ಯಾಚರಣೆ ಕಾರ್ಯವಿಧಾನಗಳ 
ಅಭಿವೃದ್ಧಿ ಮತ್ತು ನೀತಿಯ ಅನುಷ್ಠಾನ ಮತ್ತು ನೀತಿಯ ಅನುಸಾರ ಯೋಜನೆಗಳಿಗೆ ಪ್ರೋತ್ಸಾಹಧನದ ಮಂಜೂರಾತಿ 

ಮತ್ತು ಅದರ ಮೇಲ್ವಿಚಾರಣೆಯ ಜವಾಬ್ದಾರಿ ಹೊಂದಿರುತ್ತದೆ. 
(b) ನೀತಿಯ ಪ್ರತಿ ಅಂಗಗಳ ವಿಸ್ತ್ರತ ಕಾರ್ಯಾಚರಣೆಯ ಸೂಚನೆಗಳನ್ನು ಪ್ರತ್ಯೇಕವಾಗಿ ತಯಾರಿಸಲಾಗುವುದು ಮತ್ತು 

ಮುದ್ರಿಸಲಾಗುವುದು. 
( 23) ನೀತಿಯ ನಿರ್ವಹಣೆ 
( a) 

ಕೈಮಗ್ಗ ಮತ್ತು ಜವಳಿ ಇಲಾಖೆಯು ರಾಜ್ಯದುದ್ದಕ್ಕೂ ರಚನಾತ್ಮಕ ಮಾದರಿಯಲ್ಲಿ ನೀತಿಯನ್ನು ನಿರ್ವಹಿಸುವ ಜವಾಬ್ದಾರಿ 
ಹೊಂದಿರುತ್ತದೆ. ನಿರ್ವಹಣೆಯ ಪ್ರಸಕ್ತ ಮಾದರಿಯನ್ನು ಸೂಕ್ತವಾಗಿ ಪುನರ್ವಿಮರ್ಷಿಸಲಾಗುವುದು . ಜವಳಿ ಮತ್ತು ಉಡುಪು 
ತಯಾರಿಕಾ ಉದ್ಯಮದ ಅಗತ್ಯವು ಹೆಚ್ಚೆಚ್ಚು ಸಂಕೀರ್ಣಗೊಳ್ಳುತ್ತಿರುವುದರಿಂದ, ಉದ್ಯಮದ ಅಗತ್ಯಗಳಿಗೆ ಸ್ಪಂದಿಸಲು ಒಂದು ಸೂಕ್ತ 
ಮಾದರಿಯನ್ನು ಬಳಸಬೇಕಾಗುವುದು. ಈ ಮಾದರಿಯು ಸೂಕ್ತ ಸೌಲಭ್ಯಗಳ ರಚನೆ ಮತ್ತು ಯೋಜನಾ ಕ್ಲಿಯರೆನ್ಸ್‌ಗಳು, 
ಅನುಮತಿಗಳ ತ್ವರಿತಗೊಳಿಸುವಿಕೆ ಮತ್ತಿತರ ದೈನಂದಿನ ಅನುಷ್ಠಾನ ಕಾರ್ಯಗಳ ನಿರ್ಧಾರ ತೆಗೆದುಕೊಳ್ಳುವಿಕೆಯತ್ತ 
ಗಮನಹರಿಸುವುದು . 

ಹಾಗೆಯೇ , ತಾಂತ್ರಿಕ ಜವಳಿಗಳ ಉಪ ವಲಯಗಳು ಜವಳಿ ಮೌಲ್ಯ ಸರಣಿಯಲ್ಲಿ ಒಳ್ಳೆಯ ಪ್ರಾಮುಖ್ಯತೆ ಪಡೆಯುತ್ತಿವೆ. 
ಹಾಗಾಗಿ , ಉದ್ಯಮದ ಅಗತ್ಯಗಳನ್ನು ಪೂರೈಸುವ ಸಲುವಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯು ಅವಶ್ಯಕ ಸಾಮರ್ಥ್ಯವನ್ನು 
ಆಂತರಿಕವಾಗಿ ಹೊಂದಿರುವುದು ಅಗತ್ಯವಾಗಿದೆ. ಈ ಕಾರಣದಿಂದ ಉದ್ಯಮದ ಅಗತ್ಯಗಳನ್ನು ಪೂರೈಸಲು ಮತ್ತು ವಲಯದ ಎಲ್ಲಾ 
ಸಂಬಂಧಿತ ಮಧ್ಯಸ್ಥಗಾರರ ನಡುವಿನ ಜ್ಞಾನ - ಅಂತರ ( ನಾಲೆಜ್ ಗ್ಯಾಪ್) ವನ್ನು ತುಂಬುವ ಸಲುವಾಗಿ ಈ ಮಾದರಿಯು ಪ್ರಸ್ತುತ 
ಸ್ಥಾಪನೆಯ ಸೂಕ್ತ ನವೀಕರಣವನ್ನು ಮಾಡುವತ್ತ ಗಮನಹರಿಸುವುದು. 

ಸುವರ್ಣ ವಸ್ತ್ರ ನೀತಿ 2008 - 2013 ಕ್ಕಾಗಿ ಯೋಜನೆಯ ನಿರ್ವಹಣಾ ಸಂಘಟನೆ (ಎಸ್.ಎಮ್. ಏ) ಆಗಿ 
ಐ.ಎಲ್ & ಎಫ್.ಎಸ್ ಕ್ಲಸ್ಟರ್ ಡೆವಲಪ್ಟೆಂಟ್ ಇನಿಶಿಯೇಟಿವ್ ಲಿಮಿಟೆಡ್ ಎಂಬ ಸಮರ್ಪಿತ ವೃತ್ತಿಪರ ಸಂಸ್ಥೆಯನ್ನು ನೇಮಿಸಲಾಗಿತ್ತು. 
ಎಸ್ .ಎಮ್. ಏ. ಯು ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆಗೆ ಹೂಡಿಕೆದಾರರನ್ನು ಮಾರ್ಗದರ್ಶಿಸಲು ಮತ್ತು 
ರಾಜ್ಯಾದ್ಯಂತ ಯೋಜನೆಯ ನಿರ್ವಹಣೆಗೆ ಬೆಂಬಲ ನೀಡಲು ಸಹಾಯವನ್ನೊದಗಿಸುತ್ತದೆ. ಇದೇ ರೀತಿ ವೃತಿಪರ ಸಲಹೆಗಾರರ 
ಬೆಂಬಲವನ್ನು ನಿಯಮಾನುಸಾರ “ ನೂತನ ಜವಳಿ ನೀತಿ 2013 - 2018 ” ಅನುಷ್ಠಾನಗೊಳಿಸಲು ಪಡೆಯಲಾಗುವುದು. 

ಈ ಎಸ್.ಎಮ್. ಏ ನಿಯೋಜನೆಯು ನೀತಿಯ ಪ್ರತಿಯೊಂದು ಅಂಗದ ಕಾರ್ಯಚರಣೆಗೆ ಸೂಚನೆಗಳನ್ನು ಅಭಿವೃದ್ದಿ 
ಪಡಿಸುವುದು ಮತ್ತು ಸಂಭಾವ್ಯ ಯೋಜನಾ ಪ್ರವರ್ತಕರನ್ನು ಗುರುತಿಸುವುದು , ಪ್ರಸ್ತಾವನೆಗಳನ್ನು ವಿದ್ಯುಕ್ತಗೊಳಿಸಲು ಯೋಜನಾ 
ಪ್ರವರ್ತಕರಿಗೆ ಅಗತ್ಯದನುಸಾರ ಬೆಂಬಲ ನೀಡುವುದರಲ್ಲಿ ಇಲಾಖೆಗೆ ಸಹಾಯ ನೀಡುವುದರಿಂದ ಹಿಡಿದು ಸೇವೆಗಳ ಒಂದು ಪೂರ್ಣ 
ಶ್ರೇಣಿಯನ್ನು ಒಳಗೊಳ್ಳುವುದು. ಎಸ್.ಎಮ್. ಏ. ಯು ಸೂಕ್ತ ಪ್ರಸ್ತಾವನೆಗಳ ಮೌಲ್ಯ ನಿರ್ಣಯ ಮತ್ತು ಅನುಮೋದನೆ ಮಾಡಲು 
ಇಲಾಖೆಗೆ ಸಹಾಯ ನೀಡುವುದು. 

ಯೋಜನೆಗಳಿಗೆ ಬೆಂಬಲ ಧನದ ಬಿಡುಗಡೆ, ಸ್ಪೆಶಲ್ ಪರ್ಪಸ್ ವೆಹಿಕಲ್ / ಇತರ ನಿರ್ದಿಷ್ಟ ಅಳವಡಿಕೆ ಮಾದರಿಗಳ 
ಅನುಷ್ಠಾನ ಮತ್ತು ವ್ಯವಸ್ಥಿತಗೊಳಿಸುವಿಕೆ, ಅಗತ್ಯವಿದ್ದಲ್ಲಿ ಬ್ಯಾಂಕ್ ಕ್ರೆಡಿಟ್‌ಗಳನ್ನು ಪಡೆಯಲು ಯೋಜನಾ ಪ್ರವರ್ತಕರಿಗೆ ಸಹಾಯ , 
ಯೋಜನೆಗಳೊಂದಿಗೆ ಸಮಷ್ಟಿ ಹೊಂದಿರುವ ಇತರ ಮಧ್ಯಸ್ಥಗಾರರು / ಯೋಜನೆಗಳಿಂದ ಬೆಂಬಲ ಪಡೆಯುವುದು, ಅಗತ್ಯ 
ಶಾಸನಬದ್ಧ ಅನುಮೋದನೆಗಳನ್ನು ಪಡೆಯುವುದು, ಯೋಜನೆಗೆ ಸಂಬಂಧಿಸಿದ ಸೇವೆಗಳಿಗಾಗಿ ತೃತೀಯ ಪಕ್ಷದ ಪರಿಣತಿಯನ್ನು 
ಗುರುತಿಸುವುದು ಮತ್ತು ಆಯ್ಕೆ ಮಾಡುವುದು, ಅಳವಡಿಕೆಯ ಮೇಲ್ವಿಚಾರಣೆ ಮಾಡುವುದು , ಸೂಕ್ತ ಓ &ಎಮ್ ಚೌಕಟ್ಟನ್ನು 
ಅಭಿವೃದ್ಧಿಪಡಿಸುವುದು, ಉತ್ತಮ ಮೇಲ್ವಿಚಾರಣೆಗಾಗಿ ಐ. ಟಿ. ಯಿಂದ ಸಶಕ್ತಗೊಂಡ ಯೋಜನೆಯ ನಿರ್ವಹಣಾ ವ್ಯವಸ್ಥೆಯನ್ನು 
ಸ್ಥಾಪಿಸುವುದು ಇತ್ಯಾದಿಗಳಲ್ಲಿ ಎಸ್. 

ಎಮ್. ಏ . ಯು ಇಲಾಖೆಗೆ ಸಹಾಯ ನೀಡುವುದು. 


( b) 


( c) 


( d ) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


೮೬೩ 


(f). 


= 


= 


(vi) 


(vi) 


ಎಸ್.ಎಮ್. ಏ. ಯು ಮಾನವ ಸಂಪನ್ಮೂಲ ಅಭಿವೃದ್ಧಿ ಯೋಜನೆಗಳಿಗಾಗಿ ಹೆಚ್ಚುವರಿ ಬೆಂಬಲವನ್ನು ನೀಡುವುದು . ಇಲ್ಲಿಯ 
ಕೆಲಸವು ಪಠ್ಯವನ್ನು ಪರಿಶೀಲಿಸಿ ಉದ್ಯಮದ ಬೇಡಿಕೆಯನ್ನು ಪೂರೈಸಲು ಬೇಕಾದ ಸೂಕ್ತ ಬದಲಾವಣೆಗಳನ್ನು ಸೂಚಿಸುವುದು, 
ನಂಬಲರ್ಹ ಮೌಲ್ಯಮಾಪನ ಮತ್ತು ಪ್ರಮಾಣೀಕರಣ ಸಂಸ್ಥೆಗಳೊಂದಿಗೆ ಸಂಯೋಜನೆಗಳನ್ನು ಸ್ಥಾಪಿಸುವುದು ಮತ್ತು ಸಂಭಾವ್ಯ 
ಉದ್ಯೋಗದಾತರಿಗೆ ಸಂಯೋಜನೆಗಳನ್ನು ಸ್ಥಾಪಿಸಲು ನೆರವು ನೀಡುವುದನ್ನು ಒಳಗೊಳ್ಳುವುದು. 

ನೀತಿಯ ನಿರ್ವಹಣೆಯ ಸಲುವಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯು ನೀತಿಯ ಅಳವಡಿಕೆಯ ಸಲುವಾಗಿ ರಚನೆಯಾದ 
ವಿವಿಧ ಸಮಿತಿಗಳೊಂದಿಗೆ ಮತ್ತು ಉದ್ಯಮದ ಹಲವು ಪಾಲುದಾರರೊಂದಿಗೆ ನಿಯತಕಾಲಿಕವಾಗಿ ಸಂಘಟಿಸುವುದು. 

ನೀತಿಯ ಅನುಸಾರ ಯೋಜನೆಯ ಅಭಿವೃದ್ಧಿ ಮತ್ತು ಯೋಜನೆಯ ನಿರ್ವಹಣಾ ವೆಚ್ಚದ ಉದ್ದೇಶಕ್ಕಾಗಿ ಕೈಮಗ್ಗ ಮತ್ತು 
ಜವಳಿ ಇಲಾಖೆಯು ನಡೆಸುವ ಎಲ್ಲಾ ಚಟುವಟಿಕೆಗಳಿಗಾಗಿ 10 % ಅನುದಾನವನ್ನು ಮೀಸಲಿಡಲಾಗಿದೆ. 

ರಾಜ್ಯದಲ್ಲಿ ನೀತಿಯ ನಿರ್ವಹಣೆಯ ಅಂಗವಾಗಿ ಕೈಗೊಳ್ಳಬೇಕಾಗಿರುವ ವಿವಿಧ ಚಟುವಟಿಕೆಗಳು ಈ ಕೆಳಗಿನಂತಿವೆ; 
( ) ಉದ್ಯಮಕ್ಕೆ ನೀತಿ ಮತ್ತು ಅದರ ಪ್ರಯೋಜನಗಳ ಪ್ರಸರಣ 
(i) ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಕಾರ್ಯಗಾರಗಳನ್ನು ಕೈಗೊಳ್ಳುವುದು 

ಕೈಪಿಡಿಗಳು | ಭಿತ್ತಿಪತ್ರಗಳ ಮುದ್ರಣ 
ವೆಬ್‌ಸೈಟ್ ರಚನೆ ಮತ್ತು ಅದರ ನಿರ್ವಹಣೆ 
ಉದ್ಯಮದ ಸ್ಪರ್ಧಿಗಳನ್ನು ಆಮಂತ್ರಿಸಿ ರಸ್ತೆ ಪ್ರದರ್ಶನಗಳನ್ನು ಮಾಡುವುದು 
ವಿವಿಧ ರಸ್ತೆ ಪ್ರದರ್ಶನಗಳು ಮತ್ತು ಮಾರುಕಟ್ಟೆ ರಚನೆ ಉಪಕ್ರಮಗಳಿಗಾಗಿ ಉದ್ಯಮದ ಪಾಲುಗಾರರೊಂದಿಗೆ ಕೈಮಗ್ಗ 
ಮತ್ತು ಜವಳಿ ಇಲಾಖೆಯ ಅಧಿಕಾರಿಗಳ ವಿದೇಶ ಭೇಟಿ 
ವ್ಯಾಪಾರೋದ್ಯಮ , ಕಾರ್ಮಿಕ ಮಾಹಿತಿ ಇತ್ಯಾದಿಗಳ ಡೇಟಾಬೇಸ್‌ಗಳನ್ನು ರಚಿಸಲು ಕೈಮಗ್ಗ ಮತ್ತು ಜವಳಿ 
ಇಲಾಖೆಯೊಳಗೆ ಮಾರ್ಕೆಟಿಂಗ್ ಇಂಟೆಲಿಜೆನ್ಸ್ ಘಟಕವನ್ನು ಸ್ಥಾಪಿಸಲು ಅಥವಾ ಅಂಥ ಚಟುವಟಿಕೆಗಳಿಗೆ ಹೊರಗುತ್ತಿಗೆ 

ನೀಡಲು ಮತ್ತು ವಿವಿಧ ಜಿಲ್ಲೆಗಳಿಂದ ಮಾಹಿತಿಯನ್ನು ಸಂಗ್ರಹಿಸಲು ಬೇಕಾದ ವೆಚ್ಚಗಳು 
( viii) ಉದ್ಯಮದ ಘಟಕಗಳು ಮತ್ತು ತರಬೇತಿ ಸಂಸ್ಥೆಗಳು ಮತ್ತಿತರ ಸಂಘಟನೆಗಳಂಥ ಹಲವು ಇತರ ಪಾಲುಗಾರರೊಂದಿಗೆ 

ಸಕ್ರಿಯ ಸಂಬಂಧ ಸಿದ್ಧಪಡಿಸುವಿಕೆ ಮತ್ತು ಭೇಟಿಗಳು 
(ix ) ಅಳವಡಿಕೆಯ ಪ್ರಗತಿಯ ಮೇಲ್ವಿಚಾರಣೆಗಾಗಿ ಐ. ಟಿ. ಸೌಕರ್ಯಗಳನ್ನು ಸ್ಥಾಪಿಸುವುದು 
(x) ಕಾಲಾನುಕಾಲಕ್ಕೆ ಅಗತ್ಯವೆನಿಸಿದಂತೆ ವಿಶೇಷ ಚಟುವಟಿಕೆಗಳನ್ನು ಕೈಗೊಳ್ಳಲು ವಿವಿಧ ಸಲಹೆಗಾರರ ನೇಮಕಾತಿ 

ಪರಿಣಾಮಕಾರಿ ಅಳವಡಿಕೆಗಾಗಿ ವಿಭಾಗದ ನಿರ್ದೇಶನಾಲಯ ಮತ್ತು ಎಲ್ಲಾ ಜಿಲ್ಲಾ ಮಟ್ಟದ ಕಛೇರಿಗಳಿಗೆ ವಾಹನಗಳನ್ನು 
ನೀಡುವುದು 
ಹಿಂದಿನ ನೀತಿ ಅವಧಿಯಲ್ಲಿ ಹೂಡಿಕೆಗಳನ್ನು ಮಾಡಿ, ಪ್ರೋತ್ಸಾಹಧನಕ್ಕೆ ಬೇಡಿಕೆ ಸಲ್ಲಿಸಿದ ಹೂಡಿಕೆದಾರರು ಹಿಂದಿನ ನೀತಿಯ 
ಅನುಸಾರವೇ ಬೆಂಬಲ ಪಡೆಯಲು ಮುಂದುವರೆಯುವರು. ಹಿಂದಿನ ನೀತಿ ಅವಧಿಯಲ್ಲಿ ಸ್ಥಾಪನೆಯಾದ ಆದರೆ ಹಿಂದಿನ 
ನೀತಿಯಡಿ ಪ್ರೋತ್ಸಾಹ ಧನವನ್ನು ಪಡೆಯದ ಹೂಡಿಕೆದಾರರಿಗೆ ಹೊಸ ನೀತಿಯ ಅವಧಿಯಲ್ಲಿ ಪ್ರೋತ್ಸಾಹ ಧನವನ್ನು 
ಪಡೆಯಲು 6 ತಿಂಗಳ ಸಮಯ ( ಹೊಸ ನೀತಿಯ ಪ್ರಕಟಣೆಯ ದಿನಾಂಕದಿಂದ) ನೀಡಲಾಗುವುದು. 

ಅನುಬಂಧ 1: ಸುವರ್ಣ ವಸ್ತ್ರ ನೀತಿ( 2008 - 2013) ಯ ಅಡಿಯಲ್ಲಿ ಹೂಡಿಕೆಗಳ ಚಿತ್ರಣ 
ತಮ್ಮದೇ ಆದ ಜವಳಿ ನೀತಿಯನ್ನು ಹೊಂದಿರುವ ಭಾರತದ ಕೆಲವೇ ರಾಜ್ಯಗಳಲ್ಲಿ ಕರ್ನಾಟಕವು ಒಂದು. ಜವಳಿ ಮತ್ತು ಸಿದ್ದ ಉಡುಪಿನ 
ವಲಯದಲ್ಲಿ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಮತ್ತು ಈ ವಲಯದಲ್ಲಿ ರಾಜ್ಯವು ತನ್ನ ನಿಜವಾದ ಸಾಮರ್ಥ್ಯವನ್ನು ಪೂರೈಸಲು ಕರ್ನಾಟಕ 
ಸರ್ಕಾರವು ಒಂದು ದಿಟ್ಟ ಮತ್ತು ಆಕ್ರಮಣಶೀಲ ಹೆಜ್ಜೆಯನ್ನಿರಿಸಿತು. 2008 ರಲ್ಲಿ ಸರ್ಕಾರವು ಐದು ವರ್ಷಗಳ ಅವಧಿಗೆ “ ಸುವರ್ಣ ವಸ್ತ್ರ ನೀತಿ 
2008 - 2013 ” ಎಂಬ ಜವಳಿ ನೀತಿಯನ್ನು ಪ್ರಕಟಿಸಿತು . 
ನೀತಿಯ ಧೈಯ ವಲಯದ ಸಮಗ್ರ ಅಭಿವೃದ್ದಿಯಾಗಿತ್ತು. ಜವಳಿ ಮೌಲ್ಯ ಸರಣಿಯ ಚಟುವಟಿಕೆಗಳ ಸಬಲೀಕರಣ, ಜವಳಿ ಮತ್ತು ಉಡುಪಿನ 
ಘಟಕಗಳ ಭೌಗೋಳಿಕ ಪ್ರಸರಣ, ಮಾನವ ಸಂಪನ್ಮೂಲ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಮಾರುಕಟ್ಟೆ ಅಭಿವೃದ್ಧಿಯ 
ಕುರಿತಂತೆ ಸಾಮರ್ಥ್ಯ ರಚನೆ, ವಿನ್ಯಾಸ ಅಭಿವೃದ್ಧಿ ಮತ್ತು ಉತ್ಪನ್ನ ವೈವಿಧೀಕರಣ , ಸಂಪೂರ್ಣ ಜವಳಿ ಮೌಲ್ಯ ಸರಣಿಯ ತಂತ್ರಜ್ಞಾನದ 
ಉನ್ನತೀಕರಣ ಹಾಗೂ ಮಾನದಂಡ ಮತ್ತು ಅನುವರ್ತನೆಗಳು ಮಧ್ಯವರ್ತನೆಯ ಕೇಂದ್ರೀಕರಣ ವಿಷಯಗಳಾಗಿದ್ದವು. 
2008 - 2013 ರವರೆಗಿನ ಜವಳಿ ನೀತಿ ಅವಧಿಯಲ್ಲಿ, ಈ ಕ್ಷೇತ್ರದಲ್ಲಿ ಕರ್ನಾಟಕವು ಸುಮಾರು ರೂ .5710 ಕೋಟಿಗಳಷ್ಟು ಹೂಡಿಕೆಯನ್ನು ಕಂಡಿದೆ. 
ಸುಮಾರು ರೂ . 3326 ಕೋಟಿಗಳ ಯೋಜನೆಗಳನ್ನು ಅನುಷ್ಟಾನಗೊಳಿಸಲಾಗುತ್ತಿದೆ. ಇತರ ಯೋಜನೆಗಳು ಅನುಮೋದನೆ ಮತ್ತು ಚರ್ಚೆಯ 
ವಿವಿಧ ಹಂತಗಳಲ್ಲಿವೆ. ಈ ಹೂಡಿಕೆಗಳನ್ನು ಕೇವಲ ಸಿದ್ದ ಉಡುಪಿನ ಕ್ಷೇತ್ರದಲ್ಲಿ ಮಾತ್ರವಲ್ಲ ನೂಲುವಿಕೆ, ಪರಿಷ್ಕರಣೆ ಮತ್ತು ನೇಯ್ದೆ 
ವಲಯದಂಥ ಮೌಲ್ಯ ಸರಣಿಗಳಲ್ಲಿಯೂ ಮಾಡಲಾಗಿದೆ. ಇದು ಕರ್ನಾಟಕ ರಾಜ್ಯವು ತನ್ನ ಜವಳಿ ವಲಯಗಳನ್ನು ಒಟ್ಟುಗೂಡಿಸಲು 
ಮುನ್ನಡೆಸುತ್ತಿದೆ. ಈ ನೀತಿಯು ರಾಜ್ಯದಲ್ಲಿ 3 ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೆ ಉದ್ಯೋಗ ಕಲ್ಪಿಸುತ್ತಿದೆ. 
ಸಣ್ಣ ಮತ್ತು ಮಧ್ಯಮ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲು ಸಮೂಹ ಆಧಾರಿತ ತಂತ್ರ ವಿಧಾನವನ್ನು ಅಳವಡಿಸಲಾಯಿತು. ಮೂಲಭೂತ 
ಸೌಕರ್ಯಗಳು, ಯೋಜನೆಗೆ ಹಣಕಾಸಿನ ವ್ಯವಸ್ಥೆ , ಕಚ್ಚಾ ವಸ್ತುಗಳ ಖರೀದಿ, ಆಧುನಿಕ ಯಂತ್ರಗಳು ಮತ್ತು ತಂತ್ರಜ್ಞಾನಗಳನ್ನು ಪಡೆಯುವುದು 
ಇತ್ಯಾದಿಯಾಗಿ ವ್ಯಾಪಾರದ ಪ್ರತಿ ಅಂಶಗಳಲ್ಲಿ ಸಮಗ್ರ ದಕ್ಷತೆಯನ್ನು ಸಾಧಿಸುವುದು ಇದರ ಗುರಿಯಾಗಿತ್ತು. ಕರ್ನಾಟಕ ಸರ್ಕಾರವು ಜವಳಿ 


(xi) 


(2) . 


(3 ) 


( 4) 


೮೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

ಭಾಗ ೧ 
ನೀತಿಯ ಮೂಲಕ ಇಂತಹ ಸಮೂಹ ಆಧಾರಿತ ಜವಳಿ ಉದ್ಯಾನಗಳಿಗೆ ಉತ್ಪಾದನಾ ಸರಣಿಯ ಏಕೀಕರಣವನ್ನು ಪ್ರೋತ್ಸಾಹಿಸಲು ಸಹಾಯ 
ನೀಡಿದೆ, ಇದರಿಂದಾಗಿ ಮಾರುಕಟ್ಟೆ ಸ್ಪರ್ಧಾತ್ಮಕತೆಯಲ್ಲೂ ಹೆಚ್ಚಳವಾಗಿದೆ. 
ಇದಲ್ಲದೆ, ಕರ್ನಾಟಕ ಸರ್ಕಾರವು ಕೇಂದ್ರ ಸರ್ಕಾರದ ಜವಳಿ ಸಚಿವಾಲಯದ (ಎಮ್.ಓ . ಟಿ) ಸಂಯೋಜಿತ ಜವಳಿ ಉದ್ಯಾನ ಯೋಜನೆ 
(ಎಸ್. ಐ. ಟಿ. ಪಿ) ಯ ಅನುಸಾರ ಅನುಮೋದಿತ ಯೋಜನೆಗಳಿಗೂ ಬೆಂಬಲ ನೀಡಿದೆ. ಅವು ಜುಲೈ 2010ರಲ್ಲಿ ಉದ್ಘಾಟನೆಗೊಂಡ ಬೆಂಗಳೂರಿನ 
ದೊಡ್ಡಬಳ್ಳಾಪುರ ಸಂಯೋಜಿತ ಜವಳಿ ಉದ್ಯಾನ ಮತ್ತು 2012ರಲ್ಲಿ ಅನುಮೋದನೆ ಪಡೆದ ಗುಲಬರ್ಗಾ ಜವಳಿ ಉದ್ಯಾನ ಪ್ರೈವೆಟ್ 
ಲಿಮಿಟೆಡ್‌ಗಳಾಗಿವೆ. 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ (ಕೆ. ಐ.ಎ. ಡಿ. ಬಿ) ಯು ಹಾಸನದಲ್ಲಿ ಒಂದು ಜವಳಿ ವಿಶೇಷ ಆರ್ಥಿಕ ವಲಯವನ್ನು ಪ್ರವರ್ತಿಸಿದೆ. 
ಹಾಸನ ಸಾಕಷ್ಟು ಸ್ಪರ್ಧಾತ್ಮಕ ಅನುಕೂಲಗಳನ್ನು ಒದಗಿಸುತ್ತದೆ ಹಾಗೂ ದಕ್ಷಿಣ - ಪೂರ್ವ ಏಷ್ಯಾ , ಆಫ್ರಿಕಾ , ಮಧ್ಯ ಪೂರ್ವ ಏಷ್ಯಾ ಮತ್ತು ಸಾರ್ಕ್ 
ರಾಷ್ಟ್ರಗಳಿಗೆ ಅಂತರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗುವಂಥ ಅನುಕೂಲಕರ ಪ್ರದೇಶದಲ್ಲಿದೆ. 
ರಾಜ್ಯ ಸರ್ಕಾರವು ನೀತಿಯ ಅವಧಿಯಲ್ಲಿ ಅನುಮೋದನೆ ಪಡೆದ ಬೃಹತ್ ಯೋಜನೆಗಳಿಗೆ ವಿಶೇಷ ನೆರವನ್ನು ನೀಡಿದೆ. ಬದಲಾಗಿ 
ಹೂಡಿಕೆದಾರರು ರಾಜ್ಯದಲ್ಲಿರುವ ತಮ್ಮ ವಿಶ್ವಾಸವನ್ನು ತೋರಿದ್ದಾರೆ ಮತ್ತು ರಾಜ್ಯಾದ್ಯಂತ ಬೆಂಗಳೂರು, ಬಳ್ಳಾರಿ , ಶಿವಮೊಗ್ಗ, ಮಂಡ್ಯ, ಬಿಜಾಪುರ 
ಮತ್ತು ಹಾಸನದಂಥ ಹಲವು ಜಿಲ್ಲೆಗಳಲ್ಲಿ ಬೃಹತ್ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. 
ಸಮೂಹ ಮತ್ತು ಬೃಹತ್ ಯೋಜನೆಗಳಲ್ಲದೆ, 2008 - 2013ರ ಜವಳಿ ನೀತಿಯಡಿಯಲ್ಲಿ ರಾಜ್ಯಾದ್ಯಂತ ಹಲವು ಸಣ್ಣ ಮತ್ತು ಮಧ್ಯಮ 
ಘಟಕಗಳಿಗೆ ವಿತ್ತೀಯ ಬೆಂಬಲವನ್ನು ವಿಸ್ತರಿಸಲಾಗಿದೆ. 
ಮಾನವ ಸಂಪನ್ಮೂಲ ವಿಭಾಗ ಮತ್ತು ಕೌಶಲ್ಯ ಉನ್ನತೀಕರಣಕ್ಕಾಗಿ ಈ ಜವಳಿ ನೀತಿಯು ವಿಶೇಷ ಅವಕಾಶಗಳನ್ನು ಕಲ್ಪಿಸಿತ್ತು, ಇದು 
ಅಂತರಾಷ್ಟ್ರೀಯವಾಗಿ ಸ್ಪರ್ಧಾತ್ಮಕ ಜವಳಿ ಮತ್ತು ಉಡುಪಿನ ಉದ್ಯಮಕ್ಕಾಗಿ ಅತ್ಯಗತ್ಯವಾಗಿತ್ತು. 145 ಸಮರ್ಪಿಯ ಕೌಶಲ್ಯ ಅಭಿವೃದ್ಧಿ 
ಕೇಂದ್ರಗಳನ್ನು ನೀತಿಯ ಅವಧಿಯಲ್ಲಿ ಅನುಮೋದಿಸಲಾಯಿತು. ಈ ನೀತಿಯು ಕೌಶಲ್ಯ ಅಭಿವೃದ್ಧಿಗಾಗಿ ಸುಮಾರು 250 ಸಂಸ್ಥೆಗಳಿಗೆ 
ತರಬೇತಿಯ ಬೆಂಬಲವನ್ನು ಸಹ ನೀಡಿತು. ನೀತಿಯ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆಯು ತನ್ನ ಹಲವು 
ಮಾನವ ಸಂಪನ್ಮೂಲ ವಿಭಾಗ ಮತ್ತು ಕೌಶಲ್ಯ ಉನ್ನತೀಕರಣ ಉಪಕ್ರಮಗಳ ಮೂಲಕ 1.17 ಲಕ್ಷ ಫಲಾನುಭವಿಗಳಿಗೆ ತರಬೇತಿ ನೀಡಿತು. 
ಜವಳಿ ನೀತಿಯಡಿಯಲ್ಲಿ ಸರ್ಕಾರದ ಅಧಿಕಾರಿಗಳು ಮತ್ತು ಎಸ್.ಎಮ್. ಏ . ಯಾಗಿ ವೃತ್ತಿಪರ ಸಲಹೆಗಾರರ ಒಂದು ಸಮರ್ಪಿತ ತಂಡವು 
ಉದ್ಯಮಗಳಿಗೆ ಅಗತ್ಯ ಬೆಂಬಲವನ್ನು ನೀಡುವತ್ತ ಸತತವಾಗಿ ಕಾರ್ಯನಿರ್ವಹಿಸುತ್ತಿರುವುದು. ಸುವರ್ಣ ವಸ್ತ್ರ ನೀತಿ 2008 - 2013ರ 
ಜಾರಿಗೊಳಿಸುವಿಕೆಗಾಗಿ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ಯೋಜನೆಯ ನಿರ್ವಹಣಾ ಸಂಘಟನೆ ( ಎಸ್.ಎಮ್. ಏ) ಆಗಿ 
ಐ .ಎಲ್ & ಎಫ್.ಎಸ್ ಕ್ಲಸ್ಟರ್ ಡೆವಲಪ್ಟೆಂಟ್ ಇನಿಶಿಯೇಟಿವ್ ಲಿಮಿಟೆಡ್ ಅನ್ನು ನೇಮಿಸಲಾಗಿದೆ. ಐ .ಎಲ್ & ಎಫ್.ಎಸ್ ಕ್ಲಸ್ಟರ್ ಇಲಾಖೆಗೆ 
ಹೂಡಿಕೆದಾರರನ್ನು ಮಾರ್ಗದರ್ಶಿಸಲು ಮತ್ತು ರಾಜ್ಯಾದ್ಯಂತ ಯೋಜನೆಯ ನಿರ್ವಹಣಾ ಬೆಂಬಲ ನೀಡಲು ನೆರವಾಗುತ್ತದೆ. 
ಜವಳಿ ನೀತಿ 2008 - 2013 , ಗುರಿಗಳು ಮತ್ತು ಸಾಧನೆಗಳು : 

ಡಿಸೆಂಬರ್ , 2012ರಲ್ಲಿ 
ಯೋಜಿತ ಹೂಡಿಕೆ 

ಯೋಜಿತ 
ವರ್ಷ 

ವಾಸ್ತವಿಕ ಹೂಡಿಕೆ 
( ರೂ , ಕೋಟಿಗಳಲ್ಲಿ) 

ಉದ್ಯೋಗಗಳು ಉದ್ಯೋಗಗಳು 

( ರೂ , ಕೋಟಿಗಳಲ್ಲಿ) 
2008 - 09 1000 774 50000 

14 ,569 
2009 -10 1500 1090 75000 

57 ,275 


(10) 


( 11) 


ವಾಸ್ತವಿಕ 


2010 - 11 


2500 


1034 


125000 


62 ,694 


2011 - 12 


2500 


2105 


125000 


99 ,248 


2012 - 13 


2500 


| 


706 


125000 


33 ,267 


500000 


2 ,67 , 053 


(12) 


ಒಟ್ಟು 10000 

5710 
2008 - 2013ರ ಜವಳಿ ನೀತಿಯಲ್ಲಿ ವಲಯದನುಸಾರ ಸಾರಾಂಶ: 
( a) ಹೂಡಿಕೆಗಳು ( ರೂ . ಕೋಟಿಗಳಲ್ಲಿ) 


2012 - 13 


ವರ್ಷ 


2008 - 09 


2009 - 10 


2010 - 11 


2011 - 12 


( ಡಿಸೆಂಬರ್ , 
2012ರವರೆಗೆ) 


ಯೋಜಿತ 


ಯೋಜಿತ 
ಹೂಡಿಕೆ 


ವಾಸ್ತವಿಕ | ಯೋಜಿತ 
ಹೂಡಿಕೆ | ಹೂಡಿಕೆ 


ವಾಸ್ತವಿಕ | ಯೋಜಿತ 
ಹೂಡಿಕೆ ಹೂಡಿಕೆ 
0 . 5 


ವಾಸ್ತವಿಕ 
ಹೂಡಿಕೆ 


ವಾಸ್ತವಿಕ ಯೋಜಿತ | ವಾಸ್ತವಿಕ 
ಹೂಡಿಕೆ | ಹೂಡಿಕೆ 

ಹೂಡಿಕೆ 


ಹೂಡಿಕೆ 


- 2 


- 


3 


0 


| 


_ 5 


5 


50 


2 


| 


75 


1 


| 


125 , 


125 


125 


| 


- 2 


ಕೈಮಗ್ಗ 
ವಿದ್ಯುತ್‌ ಮಗ್ಗ . 
ನೂಲುವಿಕೆ | 
ಪರಿಷ್ಕರಣೆ 
ಉಡುಪುಗಳು 


_ 35 
340 


| 


206 | 


225 


_ 555 


| 


375 


375 


375 


405 


150 
150 


185 


| | 


| 


0 


375 


| 


0 


| | 


0 | 


225 
750 


375 | 
1250 


500 


381 


| 


| 


534 


| 


|1 


659 


1250 


809 | 


1250 


299 


ಭಾಗ ೧ 


೮೬೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೩ , ೨೦೧೪ 
- | 22 | - | 370 | - | 370 


ತಾಂತ್ರಿಕ 
ಜವಳಿ 


148 | 


222 


| 1006 


| 


370 


| 


| 1500 | 


1090 | 


2500 


1034 


| 2500 | 


2105 


| 


2500 


| 706 | 


ಒಟ್ಟು 

( b ) 


1000 | 774 
ಉದ್ಯೋಗ 


2012 - 13 


ವರ್ಷ 


2008 - 09 


2009 - 10 


2010 - 11 


2011 - 12 


( ಡಿಸೆಂಬರ್ , 
2012ರವರೆಗೆ) 


ವಾಸ್ತವಿಕ 
ಹೂಡಿಕೆ 


ಯೋಜಿತ 
ಹೂಡಿಕೆ 


ವಾಸ್ತವಿಕ 
ಹೂಡಿಕೆ 


ಯೋಜಿತ 
ಹೂಡಿಕೆ 


ವಾಸ್ತವಿಕ 
ಹೂಡಿಕೆ 
_ 50 


ಯೋಜಿತ | ವಾಸ್ತವಿಕ 
ಹೂಡಿಕೆ | ಹೂಡಿಕೆ 


27 


2500 


0 . 


2500 | 


2500 


0 


ಯೋಜಿತ 

ವಾಸ್ತವಿಕ ಯೋಜಿತ 
ಹೂಡಿಕೆ 

ಹೂಡಿಕೆ ಹೂಡಿಕೆ 
ಕೈಮಗ್ಗ 1000 477 1500 
ವಿದ್ಯುತ್‌ ಮಗ್ಗ 5000 | 40 7500 | 
ನೂಲುವಿಕೆ 2000 1240 3000 
ಪರಿಷ್ಕರಣೆ 1000 1366 1500 | 
ಉಡುಪುಗಳು | 40000 | 11446 | | 60000 


27 


12500 


354 


12500 


| 


12500 


| 124 


1545 


5000 


3025 


5000 | 
2500 | 


243 
2112 
25 


5000 
2500 


| 2257 
| 12 


12 


| 


2500 


35 . 


| 


55664 


_100000 


| 59280 | 100000 | 94062 | 100000 | 30874 


0 


. 


0 


. 


ತಾಂತ್ರಿಕ 
1000 1500 2500 

2500 2756 2500 | 0 
ಜವಳಿ 
ಒಟ್ಟು | 50000 | 14569 | 75000 || 57275 | 125000 | 62694 | 125000 | 99248 | 125000 | 33267 

ಅನುಬಂಧ 2: ನೂಲುವಿಕೆ ವಲಯದ ಪುನರ್ವಸತಿ ಪ್ಯಾಕೇಜ್ 
(1) ಕರ್ನಾಟಕದ ನೂಲುವಿಕೆ ಉದ್ಯಮ 
(a ) ಕರ್ನಾಟಕವು ರಾಷ್ಟ್ರದ ಒಂದು ಪ್ರಮುಖ ಹತ್ತಿ ಬೆಳೆಯುವ ರಾಜ್ಯ, ಹತ್ತಿಯನ್ನು ಸುಮಾರು 5.5 ಲಕ್ಷ ಎಕರೆಗಳಷ್ಟು ಭೂಮಿಯಲ್ಲಿ 

ಬೆಳೆಯಲಾಗುತ್ತದೆ. ರಾಷ್ಟ್ರದಲ್ಲಿ ಬೆಳೆಯುವ ಒಟ್ಟು ಹತ್ತಿಯ 3.5 % ವನ್ನು ಕರ್ನಾಟಕವು ಉತ್ಪಾದಿಸುತ್ತದೆ. 
ರಾಷ್ಟ್ರದಲ್ಲಿ ಬೆಳೆಯುವ ಒಟ್ಟು ಹತ್ತಿಯ ಸುಮಾರು 3.5 % ವನ್ನು ಕರ್ನಾಟಕವು ಉತ್ಪಾದಿಸುತ್ತಿರುವುದಾದರೂ , ರಾಜ್ಯದಲ್ಲಿ 8 ಲಕ್ಷ 
ತಿರುಗಚ್ಚುಗಳ 31 ನೂಲಿನ ಗಿರಣಿಗಳು ಮಾತ್ರ ಇರುವವು. 
ರಾಜ್ಯದಲ್ಲಿ ಸಹಕಾರಿ ವಲಯದಲ್ಲಿ 10 ಸಹಕಾರಿ ನೂಲಿನ ಗಿರಣಿಗಳು ಇರುವವು, ಇವುಗಳಲ್ಲಿ 3 ಗಿರಣಿಗಳು ತಮ್ಮದೇ ನಿಧಿಯಿಂದ 
ಕಾರ್ಯಾಚರಣೆ ಮಾಡುತ್ತಿವೆ, 3 ಪರಿವರ್ತನಾ ಆಧಾರದ ಮೇಲೆ ಕಾರ್ಯಾಚರಣೆ ಮಾಡುತ್ತಿವೆ ಮತ್ತು 4 ತಮ್ಮ 

ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸಿವೆ. 
(d) ಗಿರಣಿ ವಲಯವು ಗತಕಾಲದ ಯಂತ್ರಗಳ ಬಳಕೆ , ಕುಶಲಕರ್ಮಿಗಳ ಲಭ್ಯತೆ, ಹೆಚ್ಚಾಗುತ್ತಿರುವ ವಿದ್ಯುತ್ ವೆಚ್ಚಗಳು ( ಹೆಚ್ಚಿನ ಯೂನಿಟ್ 

ವೆಚ್ಚಗಳು + ಉತ್ಪಾದನೆಯನ್ನು ಮುಂದುವರಿಸಲು ಡೀಸೆಲ್ ಜನರೇಟರ್ ಸೆಟ್‌ಗಳ ಬಳಕೆಯಿಂದಾಗಿ) ಇತ್ಯಾದಿಯಂಥ ವಿವಿಧ 
ಕಾರಣಗಳಿಂದಾಗಿ ಬೃಹತ್ ತೊಂದರೆಗಳನ್ನು ಎದುರಿಸುತ್ತಿದೆ ಮತ್ತು ಇದು ಸಾಲದಂತೆ ಕಷ್ಟಕರ ಮಾರುಕಟ್ಟೆ ಪರಿಸ್ಥಿತಿಗಳನ್ನು 

ಎದುರಿಸುತ್ತಿವೆ. 
( e) ನೂಲುವಿಕೆ ವಲಯವನ್ನು ಕಾರ್ಯಸಾಧ್ಯವಾಗಿಸಲು, ಆಧುನಿಕ ತಂತ್ರಜ್ಞಾನವನ್ನು ತರುವ ತೀವ್ರ ಅಗತ್ಯವಿದೆ, ನೂಲುವಿಕೆ ಪ್ರಕ್ರಿಯೆಯು 

ಗುಣಾತ್ಮಕವಾಗಿದ್ದು ಫೈಬರಿನ ಗುಣಮಟ್ಟ ಮತ್ತು ಕಚ್ಚಾ ವಸ್ತುಗಳ ಸ್ವಚ್ಛಗೊಳಿಸುವಿಕೆ ಪ್ರಕ್ರಿಯೆಯಿಂದಾಗಿ ಉತ್ಪನ್ನದ ಮೇಲೆ 

ಪರಿಣಾಮವಾಗುವುದರಿಂದಾಗಿ ಇದು ಅತ್ಯಗತ್ಯ. 
( 2) ಮುಂದಾರಿ 
( a) ಕರ್ನಾಟಕವು ಚೆನ್ನಾಗಿ ಅಭಿವೃದ್ಧಿಗೊಂಡ ಸಿದ್ದ ಉಡುಪಿನ ಉದ್ಯಮವನ್ನು ಹೊಂದಿದ್ದರೂ ಸಹ, ಇಲ್ಲಿಯ ಹೆಚ್ಚಿನ ಉಡುಪು 

ತಯಾರಿಕಾ ಘಟಕಗಳು ತಮಿಳು ನಾಡು, ಮಹಾರಾಷ್ಟ್ರ, ಗುಜರಾತ್ ಮತ್ತು ಪಂಜಾಬ್‌ನಂಥ ದೇಶದ ಇತರ ಭಾಗಗಳಿಂದ ತಮ್ಮ 
ಬಟ್ಟೆಯ ಅಗತ್ಯಗಳನ್ನು ಪೂರೈಸುತ್ತವೆ ಎಂಬುದು ವ್ಯಂಗ್ಯಪೂರ್ಣ. 
ರಾಜ್ಯದಲ್ಲಿ ಮೌಲ್ಯ ಸರಣಿಯ ಚಟುವಟಿಕೆಗಳನ್ನು ಹೊಂದಿರುವುದರಿಂದ ಉಡುಪು ತಯಾರಿಕಾ ಉತ್ಪನ್ನಗಳು ಹೆಚ್ಚು 
ಲಾಭದಾಯಕವಾಗುತ್ತವೆ. 
ಮಾರ್ಜಿನ್‌ಗಳು ( ಲಾಭದ ಪ್ರಮಾಣ) ಹೆಚ್ಚಾಗಿರುವಾಗ, ಉತ್ತಮ ಬೆಲೆ ನಿಗದಿಯಿಂದಾಗಿ ದೊಡ್ಡ ಆರ್ಡ‌್ರಗಳನ್ನು ( ಖರೀದಿ 

ಬೇಡಿಕೆಗಳು) ಪಡೆಯಲು ಉದ್ಯಮಕ್ಕೆ ಸಹಾಯವಾಗುತ್ತದೆ, ಇದರಿಂದಾಗಿ ಸಂಪೂರ್ಣ ಮೌಲ್ಯ ಸರಣಿಯು ಮುಂದುವರಿಯುತ್ತದೆ . 
( 4) ಜವಳಿ ಮೌಲ್ಯ ಸರಣಿಯಲ್ಲಿ ರಾಜ್ಯವು ಸ್ವಾವಲಂಬಿಯಾಗಲು, ಪ್ರಸ್ತುತವಾಗಿ ಇರುವ ಅಶಕ್ತ ಸಹಕಾರಿ ಗಿರಣಿಗಳನ್ನು ಆಧುನೀಕರಿಸುವ 

ಸಲುವಾಗಿ, ವಿಸ್ತರಣೆ ಮತ್ತು ಆಧುನೀಕರಣವನ್ನು ಕೈಗೊಳ್ಳಲು ನೂಲುವಿಕೆ ವಲಯವನ್ನು ಬೆಂಬಲಿಸುವುದು ಬಹಳ ಮುಖ್ಯ . 


೮೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

ಭಾಗ ೧ 
(3) ಪ್ರಸ್ತಾವಿತ ಪುನರ್ವಸತಿ ಪ್ಯಾಕೇಜ್ 

( a) ಉದ್ದೇಶ: ಅಶಕ್ತ ನೂಲುವಿಕೆ ಗಿರಣಿಗಳಿಗೆ ಪುನರ್ವಸತಿ ಕಲ್ಪಿಸುವುದು ಮತ್ತು ಪರಿಹಾರ ನೀಡುವುದು. 
( b ) ಅರ್ಹತೆ: ವಿಸ್ತರಣೆ ಮತ್ತು ಆಧುನೀಕರಣವನ್ನು ಕೈಗೊಳ್ಳುತ್ತಿರುವ ಅಶಕ್ತ ಸಹಕಾರಿ ನೂಲುವಿಕೆ ಗಿರಣಿಗಳು. 
(c ) ನಿಧೀಕರಣ : ಬ್ಯಾಂಕುಗಳು | ಆರ್ಥಿಕ ಸಂಸ್ಥೆಗಳು | ಆರ್‌. ಬಿ.ಐ ಅನುಮೋದಿಸಿರುವ ಸಾಲ ನೀಡುವ ಇತರ ಸಂಸ್ಥೆಗಳು ಸಾಲ 

ಮಂಜೂರಾತಿ ನೀಡಿದ ನಂತರ ಹಾಗೂ ಮೊದಲ ಕಂತಿನ ಸಾಲವನ್ನು ಘಟಕಕ್ಕೆ ಬಿಡುಗಡೆ ಮಾಡಿದ ನಂತರ ಪ್ರೋತ್ಸಾಹಧನವನ್ನು 
ನೀಡಲಾಗುವುದು. 

ಕ್ರೆಡಿಟ್ ಲಿಂಕ್ಸ್ ಬಂಡವಾಳ ಅನುದಾನ: ಕ್ರೆಡಿಟ್ ಲಿಂಕ್ಸ್ ಬಂಡವಾಳ ಅನುದಾನವನ್ನು ನೀತಿಯ ಅವಧಿಯಲ್ಲಿ ವಿಸ್ತರಣೆ | 
ವೈವಿಧೀಕರಣ | ಆಧುನೀಕರಣ ಮತ್ತು ತಂತ್ರಜ್ಞಾನದ ಉನ್ನತೀಕರಣಕ್ಕಾಗಿ ಎಲ್ಲಾ ಅರ್ಹ ಘಟಕಗಳಿಗೆ ನೀಡಲಾಗುವುದು. 

ಸ್ಥಿರ ಆಸ್ತಿಗಳ ಮೌಲ್ಯದ 20 % ಅಥವಾ ರೂ . 2 ಕೋಟಿ ಇವುಗಳಲ್ಲಿ ಕಡಿಮೆಯಿರುವ ಮೊತ್ತವನ್ನು ಸಹಾಯವಾಗಿ 
ನೀಡಲಾಗುವುದು. 
ಬಡ್ಡಿ ಅನುದಾನ: ಉದ್ಯಮಿಗಳಿಗೆ ಅನುಕೂಲವಾಗುವಂತೆ , ಸಂಪೂರ್ಣ ಪ್ಯಾಕೇಜಿನ ಭಾಗವಾಗಿ ಈ ಕೆಳಗಿನಂತೆ 
ಅನುದಾನವನ್ನು ನೀಡಲಾಗುವುದು : 
( aa) ಅಗತ್ಯ ಅಭಿವೃದ್ಧಿ ಮೈಲಿಗಲ್ಲನ್ನು ಸಾಧಿಸಿದಲ್ಲಿ ಬಂಡವಾಳ ಅನುದಾನವಾಗಿ ಅನುಮೋದಿತ ಅನುದಾನದ ಶೇ . 

50 %. 


( bb ) 


ಬ್ಯಾಂಕುಗಳು / ಆರ್ಥಿಕ ಸಂಸ್ಥೆಗಳಿಂದ ಅವಶ್ಯಕ ಬಡ್ಡಿ / ನಿರ್ಬಂಧಗಳನ್ನು ಮತ್ತು ಆರ್ಥಿಕ ಮೈಲಿಗಲ್ಲನ್ನು 

ಪೂರೈಸಿದಲ್ಲಿ ಐದು ವರ್ಷಗಳ ಅವಧಿಗೆ ಬಡ್ಡಿ ಅನುದಾನವಾಗಿ ಅನುಮೋದಿತ ಅನುದಾನದ ಶೇ 50 %. 
ಒದಗಿಸಿರುವ ಬಡ್ಡಿ ಅನುದಾನವು, ಯಾವುದೇ ಸಂದರ್ಭದಲ್ಲೂ ಲಭ್ಯವಾಗಿಸಿದ ಪ್ರೋತ್ಸಾಹಕ ಧನದ ವಿಭಾಗ (1) ರಲ್ಲಿ 

ಸೂಚಿಸಿರುವ ಬಂಡವಾಳ ಅನುದಾನದ ಮಿತಿಯನ್ನು ಮೀರತಕ್ಕದ್ದಲ್ಲ. 
ಆದರೆ, ನೂಲುವಿಕೆ ವಲಯದ ಪುನರ್ವಸತಿಗಾಗಿ, ಈ ಪ್ಯಾಕೇಜ್‌ನಲ್ಲಿ ಒಳಗೊಂಡ ಘಟಕಗಳು ಪೂರ್ಣ ಬಂಡವಾಳ ಅನುದಾನ ಅಥವಾ 

ಭಾಗಶಃ ಬಂಡವಾಳ ಅನುದಾನದ ಮತ್ತು ಭಾಗಶಃ ಬಡ್ಡಿ ಅನುದಾನವನ್ನು ಪಡೆಯಬಹುದು. 
ಅನುಬಂಧ 3 : ಅಸಂಘಟಿತ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ವಲಯದ ವಿಭಾಗದ ಮೂಲಕ ಅಳವಡಿಸಲಾದ ವಿವಿಧ ಯೋಜನೆಗಳ ಮೂಲಕ 2013 - 2014ಕ್ಕಾಗಿ 

ಬಜೆಟ್ ಅವಕಾಶ 


ಅಂಗ . 


ಕೈಮಗ್ಗ ವಲಯ 


ವಿದ್ಯುತ್ ಮಗ್ಗ ವಲಯ 


ಎರಡೂ 


ಒಟ್ಟು 


ಲಕ್ಷಗಳಲ್ಲಿ ರೂ . ಗಳು 


5820.28 


5. 00 


5825 .28 


ಸಾಮಾನ್ಯ 
ಕ್ಷೇಮಾಭಿವೃದ್ಧಿ ಯೋಜನೆಗಳು (ನಿವಾಸ 
ಮತ್ತು ಕಾರ್ಯ ಶೆಡ್‌ಗಳು, ಸಮೂಹ 
ವಿಮೆ , ಆರೋಗ್ಯ ವಿಮೆ , ಮಿತವ್ಯಯ 
ನಿಧಿ, ಕ್ರೆಡಿಟ್ ಕಾರ್ಡ್ ಇತ್ಯಾದಿ) 
ಮೂಲಭೂತ ಸೌಕರ್ಯ, 
ವ್ಯಾಪಾರಸಂಬಂಧಿತ ಮತ್ತು ಇತರ 
ಅಭಿವೃದ್ಧಿ ಯೋಜನೆಗಳು (ರಿಯಾಯಿತಿ, 
ಐ.ಎಚ್.ಡಿ.ಎಸ್, ವಿದ್ಯುತ್ ಅನುದಾನ, 
ಕೈಮಗ್ಗದ ನೇಕಾರರಿಗೆ ವಿದ್ಯುತ್ 
ಮಗ್ಗಗಳನ್ನು ಒದಗಿಸುವುದು , ನಬಾರ್ಡ್ 
ಯೋಜನೆಗಳು, ಎಕ್ಸ್‌ಪ್ರೆಸ್‌ ಫಿಡರ್‌ಗಳು, 
ವಿದ್ಯುತ್ ಮಗ್ಗ ಉದ್ಯಾನಗಳು, ವ್ಯಾಪಾರ 
ಸಂಕೀರ್ಣ, ಸಾಮಾನ್ಯ ಸೌಲಭ್ಯ 
ಕೇಂದ್ರಗಳು ಇತ್ಯಾದಿ) 
ವಿಶೇಷ ಅಭಿವೃದ್ಧಿ ಯೋಜನೆ 


4327.54 


5457. 08 


1170. 00 


10954. 62 


1000. 00 


1000 . 00 


ಎಸ್. ಸಿ . ಪಿ 


188 .03 


357 . 62 


545 .65 


ಟಿ . ಎಸ್ . ಪಿ 


174 . 43 


406.97 


581. 40 


5457.os | 


yoyo so 


- 581.40, 
isgoo.os 


ಒಟ್ಟು 


10510 .28 


5457.08 


18906 .95 


ಭಾಗ ೧ 


೮೬೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 
ಅನುಬಂಧ 4: 2013 - 2018ರ ಜವಳಿ ನೀತಿಯನ್ನು ಕಾರ್ಯಗತಗೊಳಿಸಲಿಕ್ಕಾಗಿ ವಲಯ ವರ್ಗೀಕರಣ 
ವಲಯ 1 ವಲಯ 2 

ವಲಯ 3 

ಬೆಂಗಳೂರು ನಗರ ( ವಲಯ 2ರಲ್ಲಿ ಇರುವ ಆನೇಕಲ್ 
ಬಾಗಲಕೋಟೆ ಬೆಂಗಳೂರು ಗ್ರಾಮೀಣ 

ತಾಲ್ಲೂಕನ್ನು ಹೊರತುಪಡಿಸಿ) 
ಬೆಳಗಾವಿ 

ಚಿಕ್ಕಮಗಳೂರು 
ಬಳ್ಳಾರಿ 

ದಕ್ಷಿಣ ಕನ್ನಡ 


ಬೀದರ್‌ 


ಹಾಸನ 


ಬಿಜಾಪುರ 


ಚಾಮರಾಜನಗರ 


ಮಂಡ್ಯ 
ಮೈಸೂರು 
ರಾಮನಗರ 


ತುಮಕೂರು 


ಚಿಕ್ಕಬಳ್ಳಾಪುರ 
ಚಿತ್ರದುರ್ಗ 
ಧಾರವಾಡ 
ದಾವಣಗೆರೆ 


ಉಡುಪಿ 


ಗದಗ್ 


ಗುಲಬರ್ಗಾ 


ಹಾವೇರಿ 


ಕೋಲಾರ 


ಕೊಪ್ಪಳ 
ಕೊಡಗು 


ರಾಯಚೂರು 


20 | 


ಶಿವಮೊಗ್ಗ 
ಉತ್ತರ ಕನ್ನಡ 

ಯಾದಗಿರಿ 
ವಲಯದ ವರ್ಗೀಕರಣದ ಸಲುವಾಗಿ ಕೆಳಗಿನಂತೆ ಅನುಸರಿಸುವುದು: 
( 1 ) ವಲಯ 1ರ ಜಿಲ್ಲೆಗಳ ಮಹಾನಗರಪಾಲಿಕೆಯ ಮತ್ತು ನಗರಸಭೆ ಮಿತಿಗಳಲ್ಲಿ ಸ್ಥಾಪನೆಯಾಗುವ ಎಲ್ಲಾ ಘಟಕಗಳನ್ನು ಪ್ರೋತ್ಸಾಹಕ ಧನ ಮತ್ತು 

ರಿಯಾಯಿತಿ ವಿಸ್ತರಣೆ ಉದ್ದೇಶಗಳಿಗಾಗಿ ವಲಯ 2 ರಲ್ಲಿರುವಂತೆ ವರ್ಗೀಕರಿಸಲಾಗುವುದು. 
( 2 ) ವಲಯ 2ರ ಜಿಲ್ಲೆಗಳ ಮಹಾನಗರಪಾಲಿಕೆ ಮತ್ತು ನಗರಸಭೆ ಮಿತಿಗಳಲ್ಲಿ ಸ್ಥಾಪನೆಯಾಗುವ ಎಲ್ಲಾ ಘಟಕಗಳಿಗೆ ವಲಯ 2ರ ಪ್ರೋತ್ಸಾಹಕ ಧನ 

ಮತ್ತು ರಿಯಾಯಿತಿಗಳು ಮುಂದುವರಿಯುವವು. 
ಈ ಕೆಳಗಿನವುಗಳ ಹೊರತಾಗಿ , ವಲಯ 3ಕ್ಕೆ ಯಾವುದೇ ನಿರ್ದಿಷ್ಟ ಪ್ರೋತ್ಸಾಹಧನವನ್ನು ಒದಗಿಸಲಾಗುವುದಿಲ್ಲ: 
( a) ಬ್ರೌನ್‌ಫೀಲ್ಡ್ ಸಮೂಹ ಅಭಿವೃದ್ಧಿ 

ಸಾಮಾನ್ಯ ತ್ಯಾಜ್ಯಜಲದ ಉಪಚಾರ ಸ್ಥಾವರ ಮತ್ತು ಅಪಾಯಕಾರಿ ತ್ಯಾಜ್ಯ ವಿಲೇವಾರಿ ಸೌಕರ್ಯ 
( c ) ಸಾಮರ್ಥ್ಯ ನಿರ್ಮಾಣ ಬೆಂಬಲ 

ಸಂಪನ್ಮೂಲ ಸಂರಕ್ಷಣೆ ಮತ್ತು ಪರಿಸರ ಅನುವರ್ತನೆಗೆ ನೆರವು 
ಘಟಕಗಳ ಭೌಗೋಳಿಕ ಚದುರುವಿಕೆ ಉಂಟಾಗುವುದು ಮತ್ತು ಮಹಾನಗರ ಪಾಲಿಕೆ / ನಗರಸಭೆ ಮಿತಿಗಳ ಹೊರವಲಯದಲ್ಲಿ ಘಟಕಗಳು 
ಸ್ಥಾಪನೆಯಾಗುತ್ತವೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಮನಸ್ಸಂಘಟನೆಯನ್ನು ಮಾಡಲಾಗಿದೆ. 

ಅನುಬಂಧ 5: ಕರ್ನಾಟಕದಲ್ಲಿ ಜವಳಿ ಉದ್ಯಮದ ಅಭಿವೃದ್ಧಿಗಾಗಿ ಸಂಭಾವ್ಯ ವಲಯಗಳು 
ಕೈಗಾರಿಕಾ ಉತ್ಪಾದನೆ, ಉದ್ಯೋಗ ಉತ್ಪತ್ತಿ ಮತ್ತು ರಫ್ತು ಸಂಪಾದನೆಗಳೆಡೆಗಿನ ಕೊಡುಗೆಯ ಮೇರೆಗೆ ವಸ್ರೋದ್ಯಮವು ಕರ್ನಾಟಕದ ಕೈಗಾರಿಕಾ 
ಭೂಪ್ರದೇಶದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರುವುದು. ಹಾಗಾಗಿ ಈ ನೀತಿಯು ವಲಯದ ಸಮಗ್ರ ಬೆಳವಣಿಗೆ ಮತ್ತು ರಾಜ್ಯದ ಸರ್ವತೋಮುಖ 
ಅಭಿವೃದ್ಧಿಗೆ ಒತ್ತು ನೀಡುವುದು. ಇದನ್ನು ಸಾಧಿಸಲು, ಜವಳಿ ಘಟಕಗಳ ಭೌಗೋಳಿಕ ಚದುರುವಿಕೆ ಮತ್ತು ಕುಶಲ ಮಾನವ ಸಂಪನ್ಮೂಲಗಳು ಅತ್ಯಗತ್ಯ . ಈ 
ಕುರಿತಂತೆ, ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆಯು ಕಚ್ಚಾ ವಸ್ತುಗಳ ಲಭ್ಯತೆ, ಜವಳಿ ಚಟುವಟಿಕೆಗಳ ಉಪಸ್ಥಿತಿ, ಉದ್ಯೋಗ ಪಡೆದ 
ಸಂಖ್ಯೆ ಮತ್ತು ಲಭ್ಯ ಮಾನವ ಸಂಪನ್ಮೂಲದ ಆಧಾರದ ಮೇಲೆ ಐದು ಸಂಭಾವ್ಯ ವಲಯಗಳನ್ನು ಗುರುತಿಸಿದೆ. ಈ ಐದು ವಲಯಗಳು - ಉತ್ತರ, ದಕ್ಷಿಣ , 
ಪೂರ್ವ, ಪಶ್ಚಿಮ ಮತ್ತು ತಾಂತ್ರಿಕ ಜವಳಿಗಳ ವಲಯ. ಹಾಗೆಯೇ , ಈ ವಲಯಗಳನ್ನು ಕೆಳಗೆ ಸೂಚಿಸಿರುವಂತೆ ಜಿಲ್ಲೆಗಳ ಆಧಾರದ ಮೇಲೆ 
ವರ್ಗೀಕರಿಸಲಾಗಿದೆ: 


೮೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


ಭಾಗ ೧ 


ht:33 


11 


ಸ್ಥಳ 
ಉತ್ತರ 


Bagalkot 


Pach 


| 

ಜಿಲ್ಲೆಗಳು 
(1) ಬೆಳಗಾವಿ 
1 ( 2) ಬಿಜಾಪುರ 
( 3) ಗುಲಬರ್ಗಾ 


Uitgaans 


ದಕ್ಷಿಣ 


N 


ett 


= 


= 3 


| 


4143 


Chimoys 


ಪಶ್ಚಿಮ 


T 


Chaudu 


III 


ಪೂರ್ವ 


( 1 ) ಮೈಸೂರು 
( 2 ) ಚಾಮರಾಜನಗರ 
( 3) ಮಂಡ್ಯ 
( 1) ಧಾರವಾಡ- ಹುಬ್ಬಳ್ಳಿ 
( 2 ) ಶಿವಮೊಗ್ಗ. 
( 1) ತುಮಕೂರು 
( 2 ) ಚಿಕ್ಕಬಳ್ಳಾಪುರ 
( 3) ಬಳ್ಳಾರಿ 
( 4) ದಾವಣಗೆರೆ 
( 5 ) ಚಿತ್ರದುರ್ಗ 
( 1 ) ಹಾಸನ 
1 ( 2 ) ಮಂಗಳೂರು 


# Hr 
Tarmota 


Kodagu 


ತಾಂತ್ರಿಕ ಜವಳಿ 


5 


| 


20 % 


ಒಟ್ಟು 
ರೂ .ಕೋಟಿಗಳಲ್ಲಿ 

52 .37 


10 . 47 . 


8 . 03 


4014 


6 .60 


4 . 40 


22 .00 


0 .90 | 
15.00 | 


4 .50 | 
75 .00 | 


12 . 00 


60 .00 


14 .00 


70 .00 


ಅನುಬಂಧ 6 : 2013 - 2018ರ ಕರ್ನಾಟಕ ಜವಳಿ ನೀತಿಗಾಗಿ ಬಜೆಟ್ 
ಕ್ರಸಂ | ಪ್ರೋತ್ಸಾಹಕ ಧನ 
ವರ್ಷ 

| 1 | 2 | 3 | 4 | 
ವೆಚ್ಚ ವಿಂಗಡಣೆ 

10 % | 15 | | 

25 % 

30 % 
ಕ್ರೆಡಿಟ್ ಲಿಂಕ್ಸ್ ಬಂಡವಾಳ ಅನುದಾನ 

5 . 24 7 .86 13 . 09 

15. 71 
2 | ಬಡ್ಡಿ ಅನುದಾನ 

4 . 01 6 . 02 10 . 04 

12 . 04 
3 | ಪ್ರವೇಶ ತೆರಿಗೆ ಮರುಪಾವತಿ 

2 . 20 

3 .30 

5 .50 
ಮುದ್ರಾಂಕ ಸುಂಕದ ಮರುಪಾವತಿ 

0 . 45 0 . 68 1 .13 | 

1.35 | 
| ಗ್ರೀನ್‌ಫಿಲ್ ಉದ್ಯಾನಗಳಿಗಾಗಿ ಸಾಮಾನ್ಯ ಸೌಕರ್ಯಗಳು 

7 . 50 11. 25 18. 75 

22.50 | 
ಬ್ರೌನ್ಫೀಲ್ಡ್ ಸಮೂಹ ಅಭಿವೃದ್ಧಿ 

6 . 00 9 .00 15 . 00 

18.00 
| 7 | ಹಿಂದುಳಿದ ಪ್ರದೇಶಗಳಲ್ಲಿ ನಿರ್ದಿಷ್ಟ ಜವಳಿ ವಲಯಗಳು 

7 . 00 10. 50 17.50 

21. 00 
ವಿದ್ಯುತ್ ಸಹಾಯಧನ 

20. 00 30 . 00 50 .00 

60. 00 
ಸಾಮಾನ್ಯ ತ್ಯಾಜ್ಯಜಲದ ಉಪಚಾರ ಸ್ಥಾವರ 

1 . 40 2.10 3 .50 

4 .20 
I (ಕಾಮನ್ ಎಷ್ಟೂಂಟ್ ಟ್ರಿಟೆಂಟ್ ಪ್ಲಾಂಟ್ ) 
[ 10 ] ಬೃಹತ್ ಯೋಜನೆ 

15 .00 | 22 .50 37.50 

45.00 
| 11 | ಸಾಮರ್ಥ್ಯ ನಿರ್ಮಾಣ 

2 . 00 , 3 .00 | 5 . 00 

6 .00 
ಹಾಲಿ ಇರುವ ಘಟಕಗಳ ಸಂಪನ್ಮೂಲ ಸಂರಕ್ಷಣೆ 

0.04 0.06 0.10 

0.11 
ಮತ್ತು ಪರಿಸರ ಅನುಸರಣೆಗಾಗಿ ನೆರವು 
ಮಾನವ ಸಂಪನ್ಮೂಲ ಮತ್ತು ಕೌಶಲ್ಯ ಉನ್ನತೀಕರಣ 

20 . 00 30.00 50 . 00 

60.00 
ಜವಳಿ ಉತ್ಕೃಷ್ಟತೆಯ ಕೇಂದ್ರ 

1.00 | 1.50 | 2 .50 

3 . 00 
ಹಾಲಿ ಇರುವ ಘಟಕಗಳಿಗಾಗಿ - ವಿಸ್ತರಣೆ/ ವೈವಿಧೀಕರಣ/ 

3 .20 4 .80 8. 00 

9 .60 
ಆಧುನೀಕರಣ/ ತಂತ್ರಜ್ಞಾನದ ಉನ್ನತೀಕರಣ 
16 ಯೋಜನೆಯ ನಿರ್ವಹಣೆ 

5 .00 7.50 12 .50 

15 .00 


40.00 


200.00 


2 . 80 


14 .00 


150.00 


30. 00 | 
4. 00 | 


20 . 00 


0 .08 


0.38 


40.00 
2 .00 | 


200.00 
10 .00 


14 


6. 40 


32.00 


10 . 00 


50 .00 

1000 . 39 
ಸುಮಾರು ~ ರೂ .1000 

ಕೋಟಿಗಳು 


ಒಟ್ಟು ಮೊತ್ತ 


100. 04 


150 .06 


25010 


30012 


200 .08 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ತುಷಾರ್ ಗಿರಿನಾಥ್ 

ಸರ್ಕಾರದ ಕಾರ್ಯದರ್ಶಿ , 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ( ಗಣಿ , ಸಪ್ರಕ್ಕೆ ಮತ್ತು ಜವಳಿ) 


ಭಾಗ ೧ 


(1) 


FASTEIT ODZIE , TOUJOT , wes, 2 , 9008 

CET 
Nuthana Javali Neethi - 2013 - 2018 
Preamble 
Acknowledging the contribution of textile and garment sector in terms of industrial production , employment generation and 
export earnings to the economy of Karnataka ; 
Realizing its vast potential for creation of employment opportunities in the organized and decentralized sectors , agriculture , 
rural and urban areas particularly for the women and disadvantaged ; 
Considering the opportunities in the international market on account of quota phase out and domestic market due to 
increasing disposable income and revolution in organized retailing; 
Recognizing that the progressive policy of the State Government in supplementing the concerted efforts of Government of 
India will have synergistic effect on growth of textile and garment industry in the State ; 
Having examined the weaknesses, threats and problems faced by the sector; 
Having identified the strengths, growth areas and available opportunities ; 
Deciding to re- appraise the present policy to redefine objectives , targets and strategies to exploit the opportunities and 
pending an independent evaluation of the implementation of the Textile Policy , “ SuvarnaVastraNeethi ” 2008 -13 in place in the 
State ( Annexure- 1); 
The Textile Policy – " Nuthana Javali Neethi - 2013 -2018 ” ofGovernment of Karnataka is enunciated as follows 
Definition 
The Textile and Garment industry to be covered under this policy will include all units, which are engaged in various value 
chain activities of the industry such as Spinning , Weaving (Power loom and Handloom ) including pre loom activities , Knitting, 
Processing, Garmenting(including garments made of leather), Technical textiles , Textile machinery manufacturing and all 
other ancillary activities 


Vision 


(a ) To establish the textile and garment industry of Karnataka , as a producer of internationally competitive value added 

products thereby maintaining dominant presence in the growing domestic and international market and contributing 

to the sustainable employment and economic growth of the State 
(b ) To reinforce the value chain of the textile industry across the State through capital infusion , technology transfer, skill 

up -gradation and handholding 
Objectives 
(a ) To achieve higher and sustainable growth in the entire textile value chain from fibre to finished products , with 

emphasis on balanced regional development 
To facilitate emerging Technical Textiles in critical areas such as production , technology and research & 
development. The Policy will encourage integrated development in the sector aiming to sustainability of the textile 
units in the State 
To support the industry with skilled human resource and to create at least 5 lakhs new employment opportunities in 
the State under the Policy period . The Policy will support skill development activities for skilling unemployed youth 

and up - gradation of skills for the people employed in the textile sector 
Focus Areas for Intervention 
The focus areas for interventions in the textile policy “SuvarnaVastraNeethi” 2008- 2013 were : 

Strengthening of Textile Value Chain Activities 
Technical Textiles 
Geographical Dispersion of Textile & Garment units 
Human Resource Development 
Infrastructure Development 
Technology Up -gradation of entire Textile Value Chain 
Capacity Building - Market Development, Branding, Design Development & Product Diversification 

Institutional Development 
(i) Standards & Compliance 
All of the above interventions were planned , executed/ are being executed through a Cluster Based Development Strategy 
The following initiatives have been taken under the Karnataka Textile Policy 2008 - 2013, snap shot of the previous policy is as 
shown in Annexure1. As the initiatives have yielded good results , the same would be continued under the new textile policy 
2013 – 2018 , with suitable modifications 


(a ) 


༄༅ིཚེ༤ 


US20 


FAST :37 ODZIE , TO JOJO, wo es a , 9008 


ಭಾಗ ೧ 


(a ) 


( iv ) 


Strengthening of Textile Value Chain Activities : 

Although Karnataka is very strong in garmenting, the policy focused on the dual approach of development 
i.e strengthening of existing value chain activities and fill missing gaps in creating the facilities for value 
chain activities . In order to do so , Textile Policy focused on strengthening and enhancing capacity of all the 
essential value chain activities such as Spinning , Weaving (Handloom & Powerloom ) including pre loom 
activities , Knitting , Processing, Garmenting , Technical Textiles and other supporting ancillary activities 
including Textile Machinery Manufacturing 
During the policy period , the investments were brought in all most all the sub sectors of Textile in form of 
Textile Parks , Mega Projects , Integrated units and MSME units . Capacities have been created across the 
textile value chain ; however scale and ecosystem is whathas been able to attract large textile units in other 
traditionally strong States like Maharashtra & Gujarat 
The spinning sector in the State was quite strong at one point in time, through the cooperative spinning 
sector mills arrangement. Overtime, the sector has witnessed various difficulties and the mills had to either 
shut down or work under various constraints. In order to promote the well- being of the cooperative sector 
spinning mills , support would be provided through the policy through a special Spinning Sector 
Rehabilitation Package for such spinning mills on creation ofmodern manufacturing capacities . A note on 
the spinning sector, its problems and the Special Rehabilitation Package for Spinning Sector proposed is as 
shown in Annexure2 
The power loom sector would be supported and strengthened in order to modernize production 
technologies, such that they are able to supply good quality fabrics in the required quantum . Handloom 
sector in Karnataka has been able to create some strong geographical indicators especially in silk sarees 
and traditional handloom sarees and dress material. However, due to the low levels of modernization , 
availability of credit in required quantum and marketability of produce , handlooms sector would need to be 
supported in enhancing viability through the new policy. Specific interventions for the handloom sector to be 
supported under the new policy are as follows: 

(aa) Credit Linked Capital Subsidy 
(bb ) Interest Subsidy 
(CC ) Common Effluent Treatment Plant 
(dd ) Capacity Building support for Marketing, Branding & Product Diversification 
(ee) HRD & Skill Up -gradation 
For the purposes of support to the Hand Loom sector, 5 % of the total planned outlay will be 

earmarked during the policy period 
Note : As of date , the Government of Karnataka, through district sector schemes, state schemes and central 
schemes with appropriate budgets (approximately Rs. 125 – Rs. 175 crores, per annum ) continues to 
support the power loom and handloom sector units in the unorganized sectors. The budgetary provisions 
made under various schemes are as shown in Annexure3. The new textile policy will continue to support 
the power loom and the handloom units over and above these outlay 
Processing being the weakest link in the textile value chain , the last policy has been able to attract units 
which proposed processing as an integral part of the manufacturing set up . The Government of Karnataka 
would continue to support project proposals which create such integral processing capacities for their in 
house consumption . Specific processing proposals will be considered depending upon the merits and 
feasibility of setting up such projects in the State with adequate support 
Garmenting sector has witnessed a growth in investments in the State and has not seen any slowdown . 
Capacity in garmenting has gone up drastically. There are approximately 6500 units (Large , Medium and 
Small) at organized and unorganized level with a presence in 20 districts across the State. Garment Sector 

has the potential to employ more number of people 
( vii) The new policy would continue to follow a dual approach of development i.e . strengthening of existing value 

chain activities, particularly in Spinning, organized and un -organized Weaving (Power Loom and 

Handloom sector) and Processing , for filling the gaps and creating facilities for value chain activities 
As Karnataka has large cotton growing belts , and number of garmenting units, capturing the value 
addition , at each stage, from fibre to garment, by fostering related activities within the State , will be the 

prime focus of this textile policy 
Technical Textiles : 
Apart from the traditional textiles , policy has put special thrust on technical textiles sector which is considered to be 
one of the major emerging sectors in textile value chain . Investments worth Rs . 1480 crores have been brought in 
technical textiles during the Policy period 2008 -2013 . Realizing the importance and growth potential of Technical 


(b ) 


2007 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


es20 


(c ) 


(d ) 


(i) 


( ii 


(e ) 


Textile industry in the years to come, the forth coming policy will focus on providing support to the ventures in 
technical textiles sector 
Geographical Dispersion of Textile & Garment units : 

In order to reduce regional imbalance and promote employment in the backward areas of the State , the 
policy focused on geographical dispersion of the textile and garment units in identified regions. The State 
was classified into three zones , depending on the degree of backwardness of the districts / taluks 
Mega projects and Cluster based Parks have been developed in various parts of the State including the 
interior areas such as Shimoga, Mandya , Bijapur, Hassan , Gulbarga , Dodballapur and Bellary 
The Government of Karnataka (Gok ) through the Department of Handlooms and Textiles (DH & T ) facilitated 

the implementation of these projects under Textile Policy (SuvarnaVastra Neethi- 2008 - 13 ) 
( iv ) The forthcoming policy would look at decongesting Corporation Limits and City Municipal Council from 

industrial development and foster the same outside such limits 
Human Resource Development: 

Other than the physical infrastructure that is required for the development of textile industry, availability of 
skilled manpower is essential. In order to address the skill manpower requirements from the industry , 
Department of Handlooms & Textiles , under the policy , supported existing and new training institutions to 
train and place unemployed youth in the State . Also , the process of bridging the skills gap will be 
strengthened by providing better institutional linkages , creating a good pool of trainers by conducting 
Training of Trainers and the Assessment & Certification process to ensure the quality of training program . 
The Policy targeted to generate 5 lakh employment opportunities 
Therefore the policy supported Skill Development initiatives . Under the Policy , approximately 3 lakhs 
employment opportunities (direct & indirect) have been created in the various part of the State. Government 

of Karnataka through various skill development initiatives under the Policy trained 1. 17 lakh beneficiaries 
Infrastructure Development: 
(i) During the policy period , Infrastructure development that are required for the Units to be globally 

competitive and meet the export compliance have been supported by the Government through Cluster 
based Textile Parks,Mega Projects and CETPs etc. Most of the infrastructure development have happened 
with integrated textile production facilities 
Under this development strategy, Textile parks and Mega Project were set up at various locations in the 

State such as at Bangalore Rural, Gulbarga , Bijapur, Bellary , Hassan , Shimoga, Mandya and Mysore 
Capacity Building: 

Apart from development of hard infrastructure for the textile and garment sector, the policy also supported 
the industry with softer inputs mainly for the overall capacity building purposes 
Capacity building initiatives were provided on a collectivized basis so as to obtain economies of scale . 
Capacity building initiatives that were supported during the policy period were as follows: 
(aa) Entrepreneurship Development Program (EDP) : EDPs were organized by Department of 

Handlooms & Textiles, Government of Karnataka to attain a considerable growth and 
development in the Small and Medium Enterprises (SME ) sector through emerging efficient 
entrepreneurs . The programs provide the basic knowledge on entrepreneurship qualities, with 
emphasis on skills and behaviours, to the emerging entrepreneurs apart from disseminating the 
benefits of the textile policy and creating awareness on technical part of textile sector. EDP was 
conducted in all the 30 districts of the State and approximately 900 entrepreneurs were 

benefited 
(bb ) Training of Trainers ( ToT ): Department of Handlooms & Textiles , Government of Karnataka , 

formulated and conducted Training of Trainers (ToT ) programmes across the State that 

facilitated in enhancing the ability of trainers to conduct the training programmes 
(CC) International Trade Shows/ Exhibitions : Government of Karnataka participated in various 

national and international fairs and trade exhibitions 
Workshops: Under the Policy, Department of Handlooms & Textiles, and Government of 
Karnataka conducted several workshops for the benefit of the industry . Workshops were 

conducted on commencement of Skill Development Centres and on Technical Textiles 
Human / Social Indicator Improvements : 
In order to improve the human / social indicators, the policy would look at providing support to industry which takes 
effective steps in achieving improvements in providing better working conditions to the employees . Certain portion of 
the incentives willbe provided on achieving compliances to the guidelines set formeasuring such improvements 


(ii) 


(dd) 


( g ) 


8529 


FIDE :37 ODZIE , TO JOJO, wo es 2 , 9008 


ಭಾಗ ೧ 


e 


(7 ) 


(h ) Technology Up-gradation of entire Textile Value Chain : 
(i) Apart from support and encouragement to avail funding under the TUFS of Government of India, the policy 

also provided capital subsidy for upgrading the technology, quality testing equipments etc. as an additional 

incentive to the industry to modernize their production techniques 
(ii) Technology Up - gradation in the entire value chain has gone exponentially higher under the policy period . 

Investments has been made in technology up -gradation and modernising the production facilities . These 
facilitate the units to supply goods as per the market standard and in required quantum 
In order create awareness on the latest technology in the Sector, Department of Handlooms and Textiles 

organized EDP programs across the State for the entrepreneurs 
In order to address the value chains of textile , the Policy had covered all the activities and all the other ancillary activities. The 
Policy ensured that all weaknesses , as endorsed by the industry have been taken into account for providing support. Since 
the response from the industry have been good and extra efforts have to be pulled in , the new Policy will continue with the 
focus areas of interventions 
Cluster Based Development Strategy 
(a ) The cluster based development is an all-encompassing approach , which endeavors to provide support to the units 

in the sector collectively . This approach benefits the industry as a whole rather than providing dispersed benefits 
The cluster developmentmodel is aimed at achieving collective efficiencies in each of the key facet of their business 
right from provision of modern physical and social infrastructure , bulk sourcing of raw materials, procurement of 
modern technology and equipment, institutional financing support and access to organized domestic and 
internationalmarkets to implementing modern manufacturing and trade practices and also suitable environmental 
protection measures. The underlying objective of the initiative is to position SMEs on a level playing field with large 

players while retaining their integrity as individualbusinesses 
(c) The clusters will be organized / developed in a manner such that a group of entrepreneurs who produce and sell a 

range of related or complementary products and , thus , face common challenges and opportunities , come together 
with a view to achieve collective efficiency and penetrate markets beyond their individual reach . Further the clusters 
will be developed as per the guidelines set for Scheme for Integrated Textile Park (SITP), under Ministry of Textiles , 

Government of India 
Support to Existing Clusters/ Brown field Cluster Development 
( a ) A cluster based development strategy is proposed to be adapted for the existing industrial estates having textile 

units , in the State . These units may belong to sub sectors of the value chain or an integrated textile unit 
The objective is to continue the sustainable growth of the sector and become internationally competitive through 

expansion or technology up -gradation 
(c ) Associations could be formed with Textile Units in the existing industrial estates or outside to approach the State 

Government for funding of specific common infrastructure such as CETP etc . and common amenities which are 

currently not available 
(d ) State Government may also provide funding for developing soft inputs for the units in the industrial estate and 

nearby it. These soft inputs maybe provided in the form of skill development, marketing/ branding and capacity 

building. The association may carry the operations and maintenance activities of these common amenities 
Readymade Garment Sector 
(a ) The last stage of the textile value chain is the readymade garment sector, where the maximum value addition takes 

place. The garment sector is low capital intensive and highly labour intensive. During the last policy period it has 
been experienced that every one lakh investment in the garment sector creates around 2 - 3 jobs. This industry has a 
woman -friendly employment orientation and provides employment to large number of women . This sector can also 
provide employment to rural workers , as it does not need sophisticated skill sets . Karnataka , especially Bangalore , 
has a strong garment industry since long time. The garment units of Bangalore are producing primarily , woven 
fabric based fashion garments. There are about 15 ,000 medium to big units in Bangalore and number of small units 
in and around Bangalore and Bellary 
Since this sector has potential to create new employment opportunities , forthcoming policy will continue to welcome 

investments in readymade garment sector 
Technical Textile 
(a ) In India , the value-added textile industry is collectively grouped into a single sector commonly referred as technical 

textiles . This sector encompasses fibre into industry products . Indian technical textiles industry is nascent and highly 

fragmented 
(b ) As per Ministry of Textiles , Government of India the market size of technical textiles in India is estimated at Rs . 

63, 202 Crore during the year 2011 - 12 which has grown from Rs. 41,756 Crore in the year 2007 - 08 with annual 
growth of 11 % year on year basis . As per the sub -group on technical textile for 12th five year plan , it is expected 
that the technical textile industry market size will reach Rs . 1,58 ,540 Crore by the year 2016 - 17 with a growth rate of 
20 % year on year basis 


(b ) 


(b ) 


ಭಾಗ ೧ 


FRIDTE37 ODZIE, TODOSO , woes , a , 9008 


0522 


( 10 ) 


5EEE 


Technical Textiles and non -woven products are used across a wide range of economic activities such as 
agriculture, construction , defence , roads/highways , dams, hospitals, automobiles, shipbuilding , aircrafts, aerospace , 

packaging, upholstery/interior furnishings , sport equipments , environmental protection , hoardings , etc . 
(d) As Technical Textiles is one of the major emerging sectors in textile value chain , Government of Karnataka is 

putting special thrust on technical textiles sector. Karnataka has the potential to become the global hub for the 

manufacture of technical textiles and non -wovens, for which there is a huge national and internationalmarket 
Centre of Excellence for Textiles / Technical Textiles 
(a ) With the change in the trend in textile sector and technical textile being a knowledge based research oriented 

industry there is a need for Centre of Excellence for textiles. A Centre of Excellence for textiles will be setup in the 
State in co -operative arrangement with Government of Karnataka as the lead partner duly supported by other 
institutes having requites capacity such as Bombay Textiles Research Association (BTRA) or any leading technical 

institution of the State. The Centre of Excellence will be funded by the State Government 
(b ) Various activities which will be undertaken by the Centre of Excellence are : 
(i) Research & Development 

Human Resource Development 
Testing and Evaluation of Textiles 
Technical Services and Consultancy 
Instrumentation 

Incubation Centre 
( vii) Publication of industry journals 
The centre will assist the manufacturers in development of standard technical textile products and users in adopting 
the technical textile products in the most scientific way . The goal is to enhance the knowledge base in composites 
through R & D and training. R & D projects will be undertaken in the field for development of technical textile fibres 
(natural & synthetic fibres), development of woven and nonwoven products , technologically updated manufacturing 
process, design and testing facilities etc . 
Centre of Excellence would play an instrumental role in design development and forecasting fashion trends in textile 
sector. It would provide assistance in organizing workshops and training programs and would also provide strong 
mentoring support from industry experts on achieving technical expertise for new investors 
Quality Certification will also be established for the manufacturing process and the finished goods , as per the 
international standards which would encourage exports 
Incubation centre will be established in order to catalyze new product development, channelize production and 
marketing activities of technical textile products . New investors may utilize the incubation centre for product 
development and preparing prototype for commercial production 
Incubation centre will provide a diversified basket of business solutions to the small start-ups , which have good 
business ideas, but no background to exploit the proposition commercially . It would provide venture space with 
office facilities , shared resources and business network support, to work on their ideas before getting into the mass 
production 
The Centre of Excellence will also establish an Information Centre to facilitate dissemination of information through 
sample exhibits, awareness programmes , e- library, video conferencing and publication of books and papers and 

technical know -how to the manufacturers and users of technical textile products 
Eco Textiles 

Currently , consumers are concern about the environmental activities. Consumers are becoming conscious to 
environment friendly goods and prefer products which are non - toxic in nature . This tendency for eco - friendly 
products has been extended to Textile and Apparel products , particularly those products which directly come in to 
contact with the skin 
The textile and apparelmanufacturers should evaluate each and every stage of the supply chain and production 
cycle of their products to minimize various environmental hazards posed . They should pay special attention to the 
selection of dyes and chemicals which are low in formaldehyde content, free from pesticides , heavy metals etc . 
Certification process would ensure that global standards of organic production and processing have been met. It 
would authenticate the company and its products and increase its credibility in internationalmarket 
Policy to be focused on eco- friendly manufacturing and eco -labelling of products. State Government will promote 
eco -friendly fabric and apparel manufacturing projects which conforms to specifications laid out as per international 
benchmark 
Infrastructure facilities within the projectmay include water supply , biological and chemical effluent treatment plants , 
alternative electricity supplies, steam and compressed air -all designed to include energy - saving processes 
To encourage eco textiles in the State , Government will provide additional incentives to companies complying to 
certain standards of organic production and processing 


( 11 ) 


0528 


FJSTE37 ODZIS , TU DOLJO, wo es a , 9008 


ಭಾಗ ೧ 


(12 ) 


(c ) 


Specific Textile Zones in Backward Areas 
(a ) The State Government will designate locations in the State for development of specific textile zones in backward 

areas . This will aim towards development of relevant ecosystem in textile sector in the designated locations to have 
a better economic activities 
To bring in large investments in the textile sector in the form of specific textile zones in backward areas , special 
incentives will be provided for development of such parks as well as to the units within such zones 
The zone may also have common facilities such as research centres which may further strengthen innovation and 

technological development in the sector. This will add value for the State and for the sector as a whole 
Policy Targets 
(a ) Targets towards Investments and Employment during the Policy: 
Year 2013- 14 2014 - 15 2015 - 16 2016 - 17 2017- 18 

Total 
Investment 

1002 1552 2462 2497 2487 

10000 
(Rs . in crores ) 
Employment 50450 76100 124300 124575 124575 

500000 


( 13 ) 


425 


1700 


(b ) 


(b ) Sectoral Brief 

(Investment in Rs. Crores ) 
2013- 14 / 2014 - 15 

2015 - 16 2016 - 17 2017 - 18 

Total 
Sector /Year Inv Emp Inv Emp Inv Emp Inv Emp Inv Emp | Iny Emp 
Handloom 

2 | 

1000 21000 2 1000 2 1000 2 1000 10 | 5000 
Powerloom 

50 

5000 75 7500 125 12500 125 12500 125 12500 500 50000 
Spinning 200 2600 375 5000 475 6500 475 | 6500 | 475 

6500 

2000 27100 
Processing 50 350 100 900 / 210 | 1500 

220 1575 | 210 1575 790 

5900 
Garments 500 | 40000 750 | 60000 1250 100000 1250 100000 | 1250 100000 5000 400000 
Technical Tex 200 1500 250 1700 400 2800 

3000 425 3000 

12000 
Total 1002 50450 1552 761002462 124300 2497 124575 2487124575 10000 500000 

Geographical Dispersion of the Textile and Garment Units 
(a ) In order to reduce the regional imbalances and promote employment and growth in the backward areas of the 

State , the policy will focus on geographical dispersion of the textile and garment units and creation of skilled 
employment in identified regions 
The State is classified into three Zones as follows: 

Zone 1: Backward districts with potential for textile activities will be provided with maximum benefits 
Zone 2 : Relatively developed areas from a textile value chain perspective and the districts with either 
very little or no textile activities and Anekal taluk shall be classified as Zone 2 , will be provided with 
marginally lesser benefits 
Note : 
( aa ) All units coming up in the Corporation Limits and City Municipal Councils of Districts in Zone 1 , 

will be classified as they are in Zone 2 for incentives and concession extension purposes 
(bb ) All units coming up in the Corporation Limits and City Municipal Councils of Districts of Zone 2 

will continue to get incentives and concessions eligible under Zone 2 
( iii ) Zone 3 : All areas falling in Bangalore Urban district, with exception of Anekal taluk will be not be provided 

any incentives under the policy 
However, the following interventions will be provided to SPVs / Project Proponents, irrespective of which zones the 
proposed intervention would be implemented 
(i) Brownfield Cluster Development 

Common Effluent Treatment Plant & Hazardous Waste Disposal Facility 

Capacity Building Support 
(iv) Assistance for Resource Conservation & Environmental compliance 
The classification of Zones with the rationale for the same with the potential textiles zones in the State has been 
given in Annexure4 & Annexure 5 


(d ) 


20000 


FDF837 ODZIE, TO DOLJSO , wo es a , 9008 


೮೭೫ 


( 15 ) 


Incentives Offered 
In order to develop the textile sector in the State , the forth coming Textile Policy i.e. 2013 -2018 would provide support to the 
industries for investing in the different value chain of the textile sector by providing incentives . The scheme of incentives , their 
objective , eligibility , and components to be funded and funding patterns are detailed herein : 
Incentives Zone-1 

Zone - 2 
(a ) Credit Linked 
Capital Subsidy 


S No. 


Investment 

Bracket 


Quantum of 
Incentives 


Investment 

Bracket 


Quantum of 
Incentives 


(i) GeneralCategory 


20 % of the Fixed 
Assets 


15 % of the Fixed 
Assets 


MSME Projects 
(Up to Rs. 10 
crores) 
Rs. 10 crores to 
Rs. 25 crores 


MSME Projects 
(Up to Rs. 10 
crores) 
Rs. 10 crores to 
Rs. 25 crores 


15 % of the Fixed 
Assets or Rs. 2.00 
crores, whichever is 
less 


20 % of the Fixed 
Assets or Rs 3.00 
crores , whichever is 
less 
20 % of the Fixed 
Assets or Rs 4 .00 
crores , whichever is 
less 


Rs. 26 Crores to 
Rs. 50 Crores 


Rs. 26 Crores to 
Rs. 50 Crores 


15 % of the Fixed 
Assets or Rs . 3.00 
crores , whichever is 
less 


Rs. 51 Crores to 
Rs. 99 Crores 


Rs. 51 Crores to 
Rs. 99 Crores 


20 % of the Fixed 
Assets or Rs 6 .00 
crores , whichever is 
less 


15 % of the Fixed 
Assets or Rs. 5 .00 
crores , whichever is 
less 


5 % on the value of fixed assets or Rs . 10 
lakhs, whichever is less 
20 % on the value of fixed assets or Rs. 20 
lakhs , whichever is less 


( ii) Additional subsidy 
(aa ) Units within 
Designated Textile 

Parks 
(dd) SC /ST category 
(cc) Persons with 
disabilities/ Minority/Ex 
servicemen / Women 
(b ) Special Credit 
Linked Capital Subsidy 
(i) Technical Textile Units 
(ii) Integrated Units 
(Units having more than 
one value chain activity 
of textiles ) 
(iii) Eco - friendly Units 
Interest Subsidy 


5 % on the value of fixed assets or Rs. 10 
lakhs , whichever is less 
20 % on the value of fixed assets or Rs. 20 
lakhs, whichever is less 
5 % on the value of fixed assets or Rs.5 lakhs , 
whichever is less 
Additional 10 % on the value of Plant and 
Machinery or Rs. 25 lakhs, whichever is less 
Additional 20 % on eligible Plant and 
Machinery orRs. 30 lakhs ,whichever is less 
Additional 20 % on the value of Plant & 
Machinery installed to promote cleaner and 
environment friendly technologies or Rs. 
20lakhswhichever is less 


5 % on the value of fixed assets or Rs .5 
lakhs, whichever is less 
Additional 10 % on the value of Plant and 
Machinery or Rs . 25 lakhs , whichever is less 
Additional 10 % on eligible Plant and 
Machinery or Rs. 20 lakhs, whichever is less 
Additional 20 % on the value of Plant & 
Machinery installed to promote cleaner and 
environment friendly technologies or Rs. 20 
lakhs whichever is less 


(a ) 


In order to facilitate the Entrepreneurs , interest subsidy will be provided to entrepreneurs for 
investments upto Rs. 99 crores 
The applicable Credit Linked Capital Subsidy(General Category) amount under section (1) of 
Incentives offered will be split as follows: 

50 % of the approved outlay on meeting requisite development milestone 
(b ) 50 % of the approved outlay as interest subsidy over five years, on meeting requisite 

interest/obligations from Banks /Fls and financial milestone 
The interest subsidy provided will not exceed the cap as mentioned under section (1) of 
Incentives offered , in any case 
Full reimbursement on Plant & Machinery and Capital Goods including equipments for Captive 
Power generation and for Common Effluent Treatment and Waste Disposal Facilities 


3 


Entry Tax 


0528 


FIDF &35 Ods , no Somad, mes a , 9008 


ಭಾಗ ೧ 


S No . 


Incentives 


Zone - 1 


Zone- 2 


Duty 


Stamp 
reimbursement 


Sale 


Full reimbursement with respect to : 
(i) Execution of Lease, Lease -cum -sale and 

Sale deeds in respect of industrial land / 

plots allotted 
(ii) Execution of Lease Deeds in case of 

industrial sheds / plots taken on Lease 
(iii) Loan and credit deeds , including security 

documents such as mortgage deed , 
pledge deed etc ., executed for availing 
long term funds from banks / Fls and 

other agencies of Gok /Gol 
40 % of the project cost or Rs.20 .00 crores , 
whichever is less 


50 % reimbursement with respect to : 
(i) Execution of Lease , Lease -cum -sale and 

sale deeds in respect of industrial land / 

plots allotted 
(ii) Execution of Lease Deeds in case of 

industrial sheds / plots taken on Lease 
(iii) Loan and credit deeds, including security 

documents such as mortgage deed, 
pledge deed etc., executed for availing 
long term funds from banks / Fls and 

other agencies of GoK /Gol 
20 % of the project cost or Rs. 15 .00 crores , 
whichever is less 


Common infrastructure 
for Greenfield Textile 
Parks 
(i) Projects approved 

under any Central 
Government 
Scheme 


10 % of the project cost or Rs. 10 .00 crores, 
whichever is less 


10 % of the project cost or Rs. 10 .00 crores , 
whichever is less 


Brownfield Cluster 40 % of the project cost or Rs. 12 . 00 crores , whichever is less 
Development 
Specific Textile Zones | 40 % of the project cost or Rs. 25 .00 crores , whichever is less for Common infrastructure in 
in Backward Areas Specific Textile Zones. 10 % of the allocation would be spent towards providing power 

connectivity to the zone 
Following Credit linked Capital Subsidy will be provided to the Units within the Specific Textile 
Zones: 


Quantum of Incentives 


Investment Bracket 
MSME Projects 
(Up to Rs. 10 crores) 


20 % of the Fixed Assets 


Rs. 5 crores to Rs. 25 crores 


Rs. 26 crores to Rs. 50 crores 


20 % of the Fixed Assets or Rs. 3 .00 crores , 
whichever is less 
20 % of the Fixed Assets or Rs. 4.00 crores, 
whichever is less 
20 % of the Fixed Assets or Rs. 6 . 00 crores , 
whichever is less 


Rs. 51 crores to Rs. 99 crores 


Interest Subsidy for the Units will be applicable as mentioned in section (2)of the Incentives 
offered 


Reimbursement of cost of power paid @ Rs. 1 .00 per unit 


* In case of Hi-tech Power Loom units , power connection should be above 20 HP 


Reimbursement of cost of power paid @ Rs. 1. 00 per unit 


Power subsidy 
(i) All value chain activity 
of Textile including 
Technical Textile 
(ii)ETP in Greenfield 
Textile Parks / Brownfield 
Cluster 
Development/Specific 
Textile Zones in 
Backward Areas 
Common Effluent 
Treatment Plant and 
Hazardous waste 
disposal facility 


(a ) 50 % of the Project Cost or Rs.5 .00 crores, whichever is less 
(b ) In case of Handloom Sector – 80 % of the Project Cost or Rs. 1.00 crore, whichever is less 
(c ) Incase of projects funded under any Gol scheme - 20 % of Project Cost or Rs.5.00crores, 

whichever is less 


ಭಾಗ ೧ 


S No . 


Incentives 


10 


Mega Projects 


FASTEIT ODZIE , TO Jod , we 2 , 9008 

0822 
Zone -1 

Zone - 2 
The basket of incentives as mentioned below would not exceed 15 % of the Project Costor Rs. 
50 crores whichever is less 
(a) Credit Linked Capital Subsidy - 10 % of the Project Cost or Rs. 10 .00 crores, whichever 

is less 
Reimbursement of State Level Taxes, Duties & Statutory Levies - Exemption up to 10 % 
on the total amount of taxes levied by State and Local taxes and levies ( including Sales 
Tax, Turnover Tax , Works Contract Tax, Cess etc.) 
Reimbursement of Employees State Insurance / Employees Provident Fund - Up to 50 % 
reimbursement on the expenditure incurred on account of employer s contribution 
towards ESI and EPF 
Reimbursement of Entry Tax - 100 % exemption of Entry Tax on Plant & Machinery as 
per the requirement of the unit 
Reimbursement of Stamp Duty - 100 % exemption of stamp duty on all legal documents 
for land , loan , working capital and any other project documents 
Power Subsidy- Reimbursement of cost of power paid @ Rs. 1.00 per unit for all value 
chain activity of textiles including Technical Textiles. In case of Hi-tech Powerloom units , 
power connection should be above 20 HP 


Reimbursement of 50 % of the cost of proposed interventions orRs.50 lakhs, whichever is les 


Capacity building 
support 
(i) Market Development 

and Branding 
( ii) Design development 

and Product 
diversification 


Reimbursement of 50 % of the cost of proposed interventions or Rs. 25 lakhs, whichever is less 


(iii) Standards and 

compliances 


Reimbursement of 50 % of the cost of proposed interventions or Rs. 5lakhs, whichever is less 


13 


Assistance 

for Assistance up to 50 % , Max Rs. 50 ,000 for Energy Audit/Water Audit/Environmental Compliance 
Resources 

which will be applicable in each case separately 
Conservation and 
Environmental 
Compliance to existing 
units (More than 3 
years old units) 
Centre ofExcellence Rs. 10 crores for setting up of Centre of Excellence for Textiles in the State 
For existing units (a) Credit Linked Capital Subsidy – Plant & Machinery 
(Expansion / 

Zone 1 

Zone 2 
Diversification / 

20 % on the value of Plant & 15 % on the value of Plant & Machinery 
Modernization / 

Machinery or Rs. 1 crores , whichever or Rs.75 lakhs , whichever is less 
Technological Up 

is less 
gradation ) 

(b ) Interest Subsidy 
Will be extended in the same pattern as it will be for new units . The interest subsidy provided 
will not exceed the cap as mentioned under section Credit Linked Capital Subsidy ( 14 -a ) of 

Incentives offered , in any case 
Efforts towards improving Social Accountability 
As a part of the Government of Karnataka s efforts to improve social accountability and Human Development Index, an 
additional 5 % of the approved incentives, not exceeding Rs . 5 .00 lakhs , to the project proponents would be released on 
achieving compliances to social accountability and human development. The Milestones / deliverables for this intervention 
shall be set in the guidelines by the Department of Handlooms & Textiles 


(16 ) 


85205 


FJSTE37 ODZIE , TO JOJO, wo es a , 9008 


ಭಾಗ ೧ 


(17) 


( aa ) 


Exclusions & Relaxations 
( a ) All the new units coming up in Zone 3 areas, will not be eligible for incentives under the Textile Policy 2013 -2018 

However, the following interventions will be provided to SPVs / Project Proponents , irrespective of which zones the 
proposed intervention would be implemented 

Brownfield Cluster Development 
(ii) Common Effluent Treatment Plant & Hazardous Waste Disposal Facility 
( iii) 

Capacity Building Support 

Capacity Build 
( iv ) Assistance for Resource Conservation & Environmental compliance 
(a ) Credit Linked Capital Subsidy 

(i) Objective: To attract new investments in the textile and garment sector in the State by modernizing 

production technology and dispersing growth across the State 
Eligibility : The following would be eligible ; 

Credit Linked Capital Subsidy on Fixed Assets - Will be available on the value of fixed assets 

created by the unit 
(bb ) Special Credit Linked Capital Subsidy (For Technical Textiles, Integrated Units & Eco 

friendly Units ) - Will be available on the value of eligible Plant & Machinery acquired by the unit 
(iii) Definition of Project Cost / Fixed Assets : For the purposes of calculation of incentives under the policy , 

Project Cost / Fixed Assets would be defined as assets created for the project and would include Factory 
Building, Infrastructure (other than land and land development), Plant & Machinery and other Productive 

Assets with Transportation , Erection & Electrification 
(iv) Funding : A credit linked capital subsidy will be provided to the units during the plan period as follows; 
(aa) Credit Linked Capital Subsidy on Fixed Assets 

> Zone 1 : 
Investment Bracket 

Quantum of Incentives 
MSME Projects 

20 % of the Fixed Assets 
(Up to Rs. 10 crores ) 
Rs . 10 crores to Rs. 25 crores 20 % of the Fixed Assets or Rs. 3.00 crores , 

whichever is less 


Rs. 26 Crores to Rs. 50 Crores 


20 % of the Fixed Assets or Rs. 4 .00 crores , 
whichever is less 
20 % of the Fixed Assets or Rs. 6 .00 crores , 
whichever is less 


Rs. 51 Crores to Rs . 99 Crores 


> Zone 2 : 


Quantum of Incentives 


Investment Bracket 
MSME Projects 
(Up to Rs . 10 crores ) 


15 % of the Fixed Assets 


Rs.10 crores to Rs. 25 crores 


15 % of the Fixed Assets or Rs . 2. 00 crores , 
whichever is less 


Rs. 26 Crores to Rs. 50 Crores 


15 % of the Fixed Assets or Rs. 3.00 crores , 
whichever is less 


Rs. 51 Crores to Rs . 99 Crores 


15 % of the Fixed Assets or Rs. 5 .00 crores , 
whichever is less 


► All units locating within Textile Parks partly funded through Central / State Government 

schemes , irrespective of their locations, shall be eligible for an additional subsidy of 5 % or 

Rs. 10 lakhs per unit, whichever is less 
> All units being promoted by SC /ST Person, irrespective of their locations, shall be eligible for 

an additional subsidy of 20 % or Rs . 20 lakhs per unit, whichever is less 
> All units being promoted by persons with Disabilities/Minority /Ex-Servicemen and Woman 

entrepreneurs , irrespective of their locations , shall be eligible for an additional subsidy of 
5 % or Rs . 5 lakhs per unit, whichever is less 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


0825 


(bb ) 


Special Credit Linked Capital Subsidy(For Technical Textiles, Integrated Units & Eco 
friendly Units ) 
► Technical Textile Units 

All technical textile units irrespective of their locations shall be eligible for an additional 

subsidy of 10 % on the value of plant & machinery or Rs . 25 lakhs, whichever is less 
→ Integrated Units 
Zone 1 

Additional capital investment subsidy of 20 % on 
eligible Plant & Machinery or Rs. 30 lakhs , 
whichever is less 


Zone 2 


Additional capital investment subsidy of 10 % on 
eligible Plant & Machinery or Rs. 20 lakhs, 
whichever is less 


(b ) 


> Eco -friendly Units 

All units irrespective of their locations shall be eligible for an additional subsidy of 20 % on 
the value of Plant &Machinery installed to promote cleaner and environment friendly 
technologies or Rs. 20 lakhs, whichever is less. This incentive will be provided only on the 
additional investments made towards making the set up eco -friendly. Such plant and 

machinery should be certified by Karnataka Pollution Control Board 
Interest Subsidy 
(i) Objective : To facilitate Textile Units for hassle free operations, financial assistance will be provided to 

them in form of interest subsidy 
Eligibility : The following would be eligible ; 
( aa ) Entrepreneurs setting up new units with an investment of upto Rs. 99 crores in the State during 

the policy period will be eligible to seek and receive support 
(bb ) The support would be extended only to those units , which commence their commercial 

production during the policy period and would be available for a period of five years from the 
date of first repayment of loan . The subsidy would be paid only in case the loan account with 

the bank is regular in terms of achieving all payments to bank under the loan assistance 
Funding :The applicable Credit Linked Capital Subsidy amount for General Category under section ( 1) of 
Incentives offered will be split as follows for Interest Linked Subsidy: 
(aa) 50 % of the approved outlay on meeting requisite developmentmilestone 
(bb ) 50 % of the approved outlay as interest subsidy over five years, on meeting requisite 

interest/obligations from Banks /Fls and financial milestone 
( iv ) The Interest Subsidy provided will not exceed the cap as mentioned under section “ Credit linked Capital 

Subsidy” of Incentives offered , in any case 
Entry Tax reimbursement 

Objective : To reduce the cost of acquiring suitable production technology and transporting them into the 
State for production purposes 
Eligibility : The entry tax will be reimbursed on the following components ; 
( aa ) Plant & Machinery and Capital Goods including equipments for Captive Power Generation and 

equipment for Common Effluent treatment and Waste disposal facilities 
Funding: Reimbursement would be made on actual payments made by the entrepreneurs as per the invoiced 
record 
Stamp Duty reimbursement 

Objective: To reduce the transaction cost with respect to procurement / leasing of land and execution of 
other project / financing documents in the State 
Eligibility : To claim reimbursement of the Stamp Duty paid during the plan period , the following would be 
eligible ; 
(aa) Entrepreneurs setting up new units and entering into arrangements for procurement ofLand 
(bb ) SPVs set up with a minimum of 5 members from the user industry and / or Industry 

Associations for the purpose of developing Greenfield / Brownfield or Textile Parks in either of 
the zones of Backward Areas , in identified locations 


(c ) 


(iii) 


Fur 


eseso 


FJSTE37 ODZIE , TO JOJO, wo es a , 9008 


ಭಾಗ ೧ 


laa ) 


(bb ) 


(e ) 


( aa ) 


Reimbursement components : The stamp duty reimbursements will be available with respect to the 
following ; 
( aa ) Execution of Lease , Lease cum Sale & Sale Deeds, in respect of industrial land / plots allotted 

Execution of Lease Deeds in case of industrial sheds / plots taken on Lease 
In respect of loan and credit deeds , including security documents such as mortgage deed , 
pledge deed etc . executed for availing long terms funds from Banks / Financial Institutions and 

other agencies of Government of Karnataka / Government of India 
Funding : Reimbursementwould be made on the basis of actual payments made by the entrepreneurs / 
SPV subject to the following ; 
(aa) Zone 1 :Reimbursement of full amount paid towards stamp duty 

(bb ) Zone 2 :Reimbursementof 50 % of the amountpaid towards stamp duty 
Common Infrastructure for Greenfield Textile Parks 

Objective : A cluster based development strategy is continued to be adopted for developing Green field 
textile and garment industry parks in the State . These Parks/Zones could house integrated textile 
production facilities viz . Spinning, Weaving, Processing, Garmenting and other ancillary units thatmay be 
required or sector specific activities such as weaving or processing etc . Such Greenfield Textile Parkswill 
enable the industry in cost reduction , enhanced quality and overall competitiveness 
Eligibility : A SPV formed by the user industry comprising of a group of entrepreneurs would be eligible 
for grant support subject to the following; 

The Textile Park being developed shall have a minimum of 15 acres in size. In case of 

Technical Textiles Park the minimum area shall have 10 acres in size 
(bb ) A minimum of 5 entrepreneurs from the user industry should come together to form an SPV. 

Associations can also join the SPV as a member 
(cc) The SPV shall hold 100 % equity during the implementation of the Project. On completion of the 

Project the SPV shall hold a minimum of 51 % of the equity with the balance 49% could be held 
by strategic partners / developers / Government agencies etc. In case , the SPV wishes to dilute 
its equity stake during the implementation of the Project the same shall be done by taking the 

prior concern of the Department ofHandlooms & Textiles , Government of Karnataka 
(dd ) Minimum of 51 % of the equity in the SPV is to be held by the user industry , the balance 49 % 

could be held by strategic partners / developers / Government agencies etc . 
(iii) Following components are eligible for subsidy : 
(aa ) Factory Building 

Common Infrastructure such as : 

Compound Wall and site development 
Roads 
Drainage System 
Sewage Treatment Plant 
Water supply 
Power supply including Captive Power Plant/ Alternative source of power 
Common Effluent Treatment Plant 
Waste Disposal Facilities 
Telecommunication systems 
External infrastructure including Power,Water and Approach Roads up to the doorsteps 
of the Park 

Any other need based infrastructure 
Building for Common Amenities such as : 

Testing Laboratory 
Design Center 
Training Center 
Trade / exhibition center 
Warehousing Facility 


(bb ) 


Α 


Α 


Α 


Α 


Α 


Α 


Α 


Α 


Α 


Α 


( cc ) 


A 


A 


A 


A 


A 


ಭಾಗ ೧ 


FOTE37 ODZE, 7 Dodd , we a , 9008 


een 


A 


A 


A 


A 


(vi) 


(i) 


Raw material Depot 
Worker facilities such as crèche , canteen , dormitories, recreation facilities, etc. 
Office buildings of Service providers 
Buildings for Banks / ATM , etc . 

Building for fire - fighting , etc. 
Land for the projects will not be an eligible component for funding of the incentives ; however, 
they can be a part of the part of the Project Cost as maybe required for Bank / Fl approvals and 

to be funded by the entrepreneurs themselves 
(iv ) Funding : The SPV would be provided one time grant support for the development of common 

infrastructure for Greenfield Parks on the following basis ; 
( aa ) Zone 1 :Up to 40 % of the project cost or Rs. 20. 00 crores per Park project, whichever is less 
(bb ) Zone 2:Up to 20 % of the project cost orRs. 15 .00 crores per Park project,whichever is less 
Where projects are already approved and are being funded under any Central Government Scheme, Gol 
thatmay receive fresh approval under the such schemes, during the policy period , only an additional 10 % 
of the Project cost or Rs. 10 .00 crores, whichever is less , will be provided as supplementary State 
Government incentive to such Park Projects 

The grant support from the Government will be provided in four equal installments 
( vii) Since identification of potential entrepreneurs , establishment of SPVs and project implementation requires 

professional handholding support . The Government would engage on extrnal agency as Professional 

consultants to assist the project development process on “ Concept to Commissioning" basis 
( viii) The milestones for disbursement of incentives will be detailed in Operations Manual for the of the Policy , 

which will also set the respective developmentmilestones 
Brownfield Cluster Development 

Objective: To adopt cluster based development strategy for existing industrial estates having textile units . 
To continue the sustainable growth of the sector and become internationally competitive through 
expansion or technology up -gradation 
Eligibility : The following would be eligible ; 
( aa ) SPVs set up with a minimum of 5 members from the user industry and / or Industry 

Associations for the purpose of developing common facilities such as CETP /STP etc . for the 

existing industrial estates having minimum 5 textile units 
(bb ) Common Infrastructure will be facilities such as CETP, STP , testing facilities etc . 
(iii) Funding :The SPV would be provided one time grant support for the development of common 

infrastructure for Brownfield cluster, irrespective of which Zone they are in , on the following basis ; 
(aa) Up to 40 % of the Project Cost or Rs. 12 .00 crores per industrial estate project, whichever is less 
(bb ) The milestones for disbursement of incentives will be detailed in Operations Manual for the of 

the Policy, which will also set the respective developmentmilestones 
Specific Textile Zones in Backward Areas 

Objective : To attract fresh investments in the State from the neighbouring states and to support the 
textile sector in terms of growth 
Eligibility :The following would be eligible ; 
(aa) An SPV formed by/ for the user industry shall be eligible to avail this support 
(bb ) A minimum of 50 acres of land would be required for a Project to qualify as a Specific Textile 

Zone in a Backward Area 
( CC ) The SPV can be formed by one anchor investor or a group of anchor investors / entrepreneurs 

for development purposes 
The SPV shall hold 100 % equity during the implementation of the Project. On completion of the 
Project the SPV shall hold a minimum of 51 % of the equity with the balance 49% could be held 
by strategic partners / developers / Government agencies etc. In case , the SPV wishes to dilute 
its equity stake during the implementation of the Project the same shall be done by taking the 
prior concern of the Department of Handlooms & Textiles , Government of Karnataka 
Minimum of 51 % of the equity in the SPV is to be held by the user industry , the balance 49 % 
could be held by strategic partners / developers / Government agencies etc . 


(g ) 


( ii ) 


(dd) 


(ee ) 


esos 


FJSTE37 ODZIE , TO DOLJO, wo es a , 9008 


ಭಾಗ ೧ 


( iii) 


А 


А 


Funding : 

Up to 40 % of the Project Cost or Rs.25.00 crores, whichever is less for setting up of Specific 
Textile Zones in Backward Areas 
10 % out of the proposed allocation would need to be spent towards ensuring appropriate power 
connectivity to the zone . In case of unused balances, they may be utilized towards other 
infrastructure requirement. In case the cost of proposed power connectivity infrastructure 
increases more than the allocated 10 % , the same to be contributed by the SPV through other 
sources 
The Units in the Specific Textile Zones in Backward Areas will be provided Credit Linked 
Capital Subsidy as per the investment slabs shown in the Table below : 


Quantum of Incentives 
20 % of the Fixed Assets 


Investment Bracket 
MSME Projects 
(Up to Rs. 10 crores ) 
Rs . 10 crores to Rs. 25 crores 


20 % of the Fixed Assets or Rs. 3 . 00 crores , 
whichever is less 


Rs. 26 crores to Rs. 50 crores 


| 20 % of the Fixed Assets or Rs. 4 .00 crores, 
whichever is less 
20 % of the Fixed Assets or Rs . 6 .00 crores , 
whichever is less 


Rs. 51 crores to Rs. 99 crores 


(h ) 


(ii) 


Interest Subsidy will be provided to the extent of 50 % of the approved outlay to the units . 
However, the Interest subsidy provided will not exceed the cap as approved under “ Credit 

Linked Capital Subsidy" of Incentives offered , in any case 
Power Subsidy 

Objective : In order to make new units in the textile and garment sector in the State more competitive , 
power subsidy will be provided to the units during the policy period for 5 years , from the date of 
commencement of commercial production 
Eligibility : Entrepreneurs setting up new units in the State during the policy period will be eligible to seek 
and receive support 
Funding : All the new units that will be set up during the policy period willbe provided a power subsidy ; 
(aa ) All value chain activity of Textile including Technical Textile units , will be reimbursed the cost of 

power paid @ Rs .1 .00 per unit 
(bb ) In case of the Powerloom units, power connection should be above 20 HP and which have 

installed TUFS compliant shuttle less looms will be reimbursed the cost of power paid @ 

Rs. 1. 00 per unit 
( cc ) ETP facility in Greenfield Textile Parks , Brownfield Cluster development and Specific Textile 

Zone in Backward Areas will be reimbursed the cost of power paid @ Rs. 1.00 per unit 
Common Effluent Treatment Plant and Hazardous Waste Disposal Facility 

Objective : 
( aa ) In order to make the textile and garment units in the State compliant to environmental norms 

and thereby helping the industry in meeting the compliances and reducing the cost, it is 
proposed to provide one time subsidy for setting up Common Effluent Treatment Plants / 

Hazardous Waste Disposal Facility 
(bb ) In order to ensure that the facilities are created and operated as per the specific requirements 

for which they are created , the proponents would need to ensure that agencies having requisite 
capacity participatel develop such facilities. As such facilities require specialized capability firms 
engaged in such activities would need to be identified / selected for implementation , operation 

and maintenance of the Project 
Eligibility: 
(aa ) An SPV formed by the user industry comprising of a group of minimum 5 entrepreneurs would 

be eligible for grant support . The SPV may be either developing a Greenfield Textile Park / 
Brownfield facilities or Sector Specific Textile Park in Backward Areas 
The SPVs who would like to take the benefit of such facilities may develop the projects on a 
BOT model by identifying and appointing agencies who have the requisite capacity for 
developing and operating such facility 


(bb ) 


ಭಾಗ ೧ 


FRIDTE37 ODZIE, TO JOJO, wo es a , 9008 


esesa 


( iii) 


(aa ) 


( CC ) Government of Karnataka through Department of Handlooms & Textiles may also run such 

facility on a BOT Model, if the scale and size of the project requirements are large enough 
Project components : Project Cost for the purpose of grant support would include the following 
components ; 
(aa ) Infrastructure like roads , water supply , power etc .( excluding land and land development costs ) 
(bb) Building 
( cc ) Plant & Machinery 
Funding : The one time grant support will be provided to the SPV , in four equal instalments , for setting up 
such facilities as follows; 
( aa) Up to 50 % of the Project cost or Rs.5 . 00 crores , whichever is less 
(bb ) In case of Handloom projects , the subsidy would be limited to 80 % of the project cost or Rs . 

1.00 crore , whichever is less 
(CC ) In case of the projects being funded under any scheme of Government of India , the subsidy 

would be limited to 20 % of the project cost or Rs. 5 .00 crores, whichever is less 
(dd ) The milestones for disbursement of incentives will be detailed in Operations Manual for the of 

the Policy, which will also set the respective development milestones 
Mega Project 

Objective : To ensure that the State transforms into a global investment destination , development by way 
of establishment of several mega projects is considered necessary . The Department of Handlooms & 
Textiles intends to promote and facilitate mega projects which would have multiplier effect and would be 
integral to the employment generation activity and inclusive sector developmentin the State 
Eligibility: Mega Projects , on the basis of the investments in a single project in Zone 1 and Zone 2 , can 
be classified as follows : 

All the Textile units excepting Garmenting units , investing Rs. 100 crores and above only in 

creation of fixed assets , and providing a minimum of 150 direct employment 
(bb) Garmenting units investing Rs. 100 crores and above in capital expenditure in creation of fixed 

assets , and providing a minimum of 500 direct employment 
Funding : Special incentives extended to the Project proponents for developing a Mega Project are as 
follows: 
( aa ) Capital Subsidy 

The Mega Project would require large area of land which would be undeveloped ; 
project proponentwould need to build the infrastructure requirements for the unit 
Government will provide capital subsidy @ 10 % of the Fixed Assets or Rs. 10 .00 

crores , whichever is less 
(bb ) Reimbursement of State Level Taxes , Duties & Statutory Levies 

The Government of Karnataka will offer proponents of Mega Projects , exemptions 
from all State and Local taxes and levies, including Sales Tax, Turnover Tax, Works 
Contract Tax, Cess etc ., in respect of supply of goods and services by establishments 
to the developer ofMega Projects 
Reimbursement would be made on actual payments made by the entrepreneurs as 

per the invoiced record , for the Mega in Zone 1 and Zone 2 
( cc ) Reimbursement of Employees State Insurance / Employees Provident Fund 

The Government will offer reimbursement of expenditure incurred on account of 
employer s contribution towards ESI and EPF through a predetermined formulae 
Reimbursement would be made on actual payments made by the entrepreneurs as 
per the invoiced record , for the Mega Project irrespective of the Zones in which the 
Units are located 
The support would be available for a period of five years from the date of commercial 

production 
(dd ) Reimbursement of Entry Tax 

Mega project envisage huge investment on Plant & Machinery and thus it could be 
imported from other countries. The Government will provide 100 % exemption of Entry 

Tax on Plant & Machinery as per the requirement of the unit 
(ee) Reimbursement of Stamp Duty 

Stamp duty on all legal documents for land , loan , working capital and any other 
project documents attracting stamp duty implications will be reimbursed as per the 
slabs set for Zone 1 and Zone 2 


A 


A. 


೮೮೪ 


FAST :37 ODZIE , TO JOJO, wo es a , 9008 


ಭಾಗ ೧ 


(k ) 


AA 


(cc) 


Power Subsidy 

Reimbursement of cost of power paid @ Rs. 1.00 per unit for all value chain activity of 
textiles including Technical Textiles . In case of Hi- tech Powerloom units , power 
connection should be above 20 HP. The incentive will also be extended to ETP facility 
in Project 
For mega projects , proponents are free to develop attractive power project for 24X7 
power supply. The cost of the power project will be considered as part of the Project 

Cost in the Detailed Project Report 
( 99) The basket of incentives as mentioned above would not exceed 15 % of the Project Cost or Rs . 

50 crores whichever is less 
Capacity Building Support 
Apart from development of hard infrastructure for the textile and garment sector, there is an inherent need to 
provide the industry with softer inputs mainly for the overall capacity building purposes. Such capacity building 
initiatives need to be provided on a collectivized basis so as to obtain economies of scale . Capacity building 
initiatives that will be supported during the policy period are as follows; 

Market Development and Branding : 
( aa ) Objective : To enable group of entrepreneurs / units to access the global and emerging 

domestic markets more effectively 
(bb ) Eligibility : The eligibility for seeking support for the above initiative is as follows; 

A group of minimum 5 entrepreneurs having units in the State / Industry Associations 
SPVs/ Industry Associations developing Textile Parks/ Specific Textile Zones through 

Central or State Government assistance 
Project Components : The Project components that would be funded will be as follows; 

Participation in International Exhibitions 
Business Delegations Abroad and Inward Missions 
Development ofWebsites / Brochures, etc. 
Undertaking Market Research Studies 
Engagement of International Market Development Consultants 
Development of Brands 
Publicity 

OtherMarketing Initiatives 
(dd ) Funding: The funding support will be provided for this initiative would be 50 % of the project 

cost or Rs.50 lakhs, whichever is less , with the balance being met / arranged by the group of 

entrepreneurs / Industry Associations . Assistance will be provided on reimbursementbasis 
Design Development and Product Diversification : 
(aa ) Objective : To enable handloom entrepreneurs or units to develop new products through design 

development 
(bb ) Eligibility : The eligibility criteria for seeking support for the above initiative are as follows ; 

A group of minimum 5 handloom entrepreneurs having units in the State / Industry 
Associations / Co -operative Societies 
SPVs developing Textile Parks (handlooms)/Specific Textile Zones through Central or 

State Government assistance 
(cc) Project components : The Project components that would be funded are as follows; 

Cost of Designers engaged in Design & Product Development 
Cost of Raw Materials , Specialized Machinery, if any , etc . 

Testing , Standardization Expenses, etc . 
Funding : The funding support will be provided for this initiative would be 50 % of the Project 
cost or Rs.25 lakhs, whichever is less, with the balance being met / arranged by the group of 
entrepreneurs / Industry Associations / Co -operative Societies. Assistance will be provided on 
reimbursement basis 


ΑΑΑΑΑΑΑΑ 


(dd ) 


ಭಾಗ ೧ 


FASTEIT ODZIE , TOUJOT , wes 2 , 9008 


eses 38 


A 


A 


A 


A 


A 


A 


(ii) 


(iii) Standards and Compliances: 
(aa ) Objective : To enable the industry in adopting standards and there by becoming compliant to 

various international trade requirements 
(bb ) Eligibility : Any unit that obtains certification / accreditation under any of the internationally 
recognized / accepted standards such as ; 

Bureau of Indian Standards 
ISO - 9000 Quality Management System . 
ISO - 14000 Environmental Management System . 
ISO - 18000 Occupational Health and Safety Standards . 
Social Accountability Standards. 
Internationally accredited eco- labels OKE- TEX 100 , etc. 
UN Environmental Programme Certification (a UN -led initiative promoting socially 
responsible and sustainable business practices ) and the UN Economic and Social 
Commission for Asia and the Pacific (UNESCAP ) 
Any other internationally accredited certification that will enable better market 

positioning. 
( cc ) Funding: The funding support will be provided to an individual unit to the extent of 50 % of the 

cost or Rs.5 lakhs , whichever is less, with the balance being met / arranged by the beneficiary 

unit. Assistance will be provided on reimbursementbasis 
Assistance for Resources Conservation and Environmental Compliance to Existing units 

Objective :In order to make the existing textile and garment units in the State complainant towards the 
changing environment norms, it is proposed to provide assistance for resource conservation and 
environmental compliance 
Eligibility : 
(aa ) The existing units , operational for minimum three years or more would be eligible for the grant 
( bb ) The enterprise will be eligible for the grant once in two years of the operating period of the 

scheme 
(iii ) Funding: Reimbursement up to 50 % of cost for energy audit/water audit / Environmental compliance or 

maximum of Rs. 50 ,000 whichever is less will be applicable in each case separately 
Integrated Textile Units : 
Textile and Garment units housing more than one value chain activity of textiles at single location , by one 
entrepreneur would be classified as Integrated Textile Units 
Dovetailing of Support under other Schemes : 
The assistance available under various schemes of Central and State Governments like TUFS of Ministry of 
Textiles, Government of India may be dovetailed by the Group of Entrepreneurs / Industry Associations / SPVs / 
Units with the support available under this Policy . However, the contribution by the industry shall not be less than 
15 % of the cost of each project, in case of such dovetailing 
The projects approved under this policy will not be eligible to claim incentives and concessions under Industrial 

Policy of the State 
Human Resources Development & Skill Up -gradation : 
The availability and quality of skilled manpower are pre - requisites for a globally competitive textile and garment industry, and 
therefore , the policy will provide adequate priority and thrust to the development of need -based skills for various sub -sectors 
of textile industry . It is targeted to generate at least 5 lakh employments and to train the unemployed youth during the policy 
period 

Up - gradation of Textile Infrastructure in Institution 
Funding support will be provided to Institutions of repute , who are into the academics/ skill development in the 
textile value chain , for up - gradation of training facilities in the campus . Upto Rs. 1 crore funding support will be 
provided to the institutions basis approved DPR which should justify the textile infrastructure up -gradation . Three 
intuitions will be supported for the textile infrastructure up -gradation , during the Karnataka Textile Policy 2013- 2018 
Strengthening of Existing Institutes / Skill Development Centres 
In order have a convergence between the training initiatives of Government of India though NSDC and other 
Ministries such as MORD , MOT etc ., funding support for creation of infrastructure would not be encouraged . 
Funding interventions by DH & T would include support towards training cost and would be as follows : 


(m ) 


(n) 


(18 ) 


( a ) 


eses 


FJSTE37 ODZIS , TU DOLJO, wo es a , 9008 


ಭಾಗ ೧ 


(i) In case training proponents have the requisite infrastructure and the capacity to train and place 

beneficiaries in the textile and apparel sector, they would be supported towards the training cost. If the 
infrastructure has been created through the funding support from Department of Handlooms and 

Textiles, the support towards training cost will be Rs. 6000 per beneficiary 
Support to Existing Project Implementation Agencies (PIAs) / Institutes 
In case training proponents have the requisite infrastructure and the capacity to train and place beneficiaries in the 
textile and apparel sector, they would also be supported towards the training cost. In this case, the support will be 
Rs. 7500 per beneficiary 
Support to New Project Implementation Agencies 
In case training proponents have the requisite infrastructure and the capacity to train and place beneficiaries in the 
textile and apparel sector , they would also be supported towards the training cost, subject to appropriate due 
diligence . In this case , the support will be Rs. 7500 per beneficiary 
Funding Milestones 

The grant support from the Government of Karnataka for the training program will be based on two 
milestones 
The First milestone will be completion of training program . 50 % of the eligible fund will be made on 

achieving the first milestone 
( iii ) 

The Second milestone will be on completion of 60 days , post placement of beneficiary . Remaining 50 % of 

the eligible payment will be made on achieving the second milestone 
Placement Criteria 


All training programs will be linked to the industry requirement to ensure placements. A minimum of 80 % of 
placement to be achieved by the PIAs / Institutes 
Training Content 
All the training content would be standardized and would require approval by the State level committee/ DH & T. This 
will assure the quality and uniformity in the content 


Management Information System (MIS ) 
MIS system will facilitate the Department of Handlooms & Textiles , Government of Karnataka to have an operational 
control over the training and placement program there by the quality of the program could be maintained and 

upgraded wherever necessary 
(19 ) Assistance for Existing Units : 

Expansion/ Diversification /Modernization /Technological Up-gradation 
In order to facilitate and promote growth of Textile industry , Government of Karnataka will extend support to the existing textile units in 
the State which establish the fact that they have modernized / Diversified / Expanded and upgraded their technology. This will facilitate 
the existing textile units to meet international environmental and social standards . In addition , this will help these units to aim at better 
profitability and will boost the confidence of existing textile industry . 

For the purposes of the said assistance, the activities are defined as elaborated below : 
Expansion - Existing units in the Textiles and Garment sector would be considered as units undergoing capacity 

expansion , in case they have invested in plant and machinery, for expanding in the same business or sub sector 
(b ) Diversification - Existing units in the Textiles and Garment sector would be considered as units undergoing 

diversification , in case they have carried out either backward or forward integration , within the textile value chain . 
The said integration may be the immediate activity within the backward or forward chain or any activity of the value 
chain 


(1) 


Modernization / Technology Up- gradation - Existing units in the Textiles and Garment sector would be 
considered as units undergoing modernization / technology up -gradation , in case they have plant and machinery of 
certain kind and they have brought in plant and machinery of an upgraded version as a replacement of the existing 
plant and machinery (as specified under TUFS Scheme of Government of India ) within the unit 


Note : In all cases mentioned above , a minimum investment of 15 % on their existing plant and machinery value, as 
on the date of application would be a prerequisite for considering such proposals for approval 


2007 0 


FASTEIT ODZIE , TOUJOT , wes, 2 , 9008 


eses2 


(2 ) 


S No . 


The incentives offered to the existing units when they seek funding under the above mentioned criteria are as follows: 
Incentives Zone - 1 

Zone- 2 
Credit linked Capital 20 % on the value of Plant & Machinery or 15 % on the value of Plant & Machinery or 
subsidy - Plant & Rs. 1 crore , whichever is less 

Rs. 75 lakhs , whichever is less 
Machinery 


(20 ) 


(21 ) 


(a) 


1b ) 


Interest Subsidy 

In order to facilitate the Entrepreneurs , interest subsidy will be provided to entrepreneurs for 
investments up to Rs. 99 crores 
The applicable capital subsidy amount under section (1) of Incentives offered will be split as 
follows: 
(c ) 50 % of the approved outlay on meeting requisite developmentmilestone 
(d ) 50 % of the approved outlay as interest subsidy over five years , on meeting requisite 

interest/obligations from Banks/ Fls and financial milestone 
The interest subsidy provided will not exceed the cap as mentioned under section (1) of 

Incentives offered , in any case 
Planned Budget Outlay for the Policy period ( 2013 – 2018 ) 
The planned budgetary outlay for the new textile policy during the policy period of from April 1, 2013 up to March 31, 2018 will 
be Rs. 1000 crores (Rs. One Thousand crores only) across the various interventions . The year wise , intervention wise 
allocation plan for the planned budget outlay is as shown in Annexure 6 . 
Single Window Clearance 

To encourage investment in textile and garment sectors , the process for granting permissions / licenses will 
be expedited. Effective steps will be taken for providing Single Window Clearance for all types of clearances 
required for setting up of textile and garment units under the Karnataka Industries Facilitation Act - 2002 
In order to expedite clearances under the Single Window Clearance mechanism , provided to the textile and 
garment industry through the Industries Facilitation Act-2002, the committees formed under the Act would be 
broad based as follows ; 

The Minister for Textiles , Government of Karnataka would be included in the State High Level 

Clearance Committee (SHLCC ) 
(ii) The Commissioner for Textile Development and Director of Handlooms and Textiles , Government of 

Karnataka would be included in the State High Level Clearance Committee (SHLCC ) and the State 
Level Single Window Clearance Committee (SLSWCC ) 
The District Level Officers of the Department of Handlooms and Textiles would be included in the 
District Level Single Window Clearance Committee (DLSWCC ). 
Entrepreneurs setting up units / facilities in the State shall submit their duly filled Combined Application 
Forms, as provided under the Karnataka Industries Facilitation Act- 2002 , to the Nodal Agency , with 
intimation to the Department ofHandlooms and Textiles 
A facilitation desk will be created in the Department of Handlooms and Textiles to facilitate the 
clearance of projects from the concerned Departments . The SMA would support this facilitation desk to expedite 

projectclearances and carry outthe necessary documentation with respective Departments / Agencies 
Review /Monitoring: 
(a ) For the effective implementation of this policy , the following committees would be set up; 

A High Level Empowered Committee (HLEC ) set up under the Chairmanship of the Minister for Textiles , 
Govt. of Karnataka . Commissioner for Textile Development and Director of Handlooms and Textiles would be 
the Member Secretary/Convener of the Committee. The Committee will comprise of representatives of the 
related Departments of the Government of Karnataka, R & D institutions and Industry Associations. HLEC 
would be responsible for taking necessary decisions to implement the Policy and for monitoring the 
projects under the policy . The HLEC would hold periodic reviews for the policy implementation and also 
carry out reallocation of funds across various interventions, depending on the demand from the industry . 
This would help in ensuring complete utilization and providing advisory inputs to the State Level Project 
Implementation Committee ( SLPIC ) for effective implementation of the policy 
A State Level Project Implementation Committee (SLPIC ) has been set up under the Chairmanship of the 
Secretary for Textiles, Commerce and Industries Department, Govt. of Karnataka. Commissioner for Textile 
Development and Director of Handlooms and Textiles is the Member Secretary/Convener of the Committee . 
The Committee comprises of representatives of the related Departments of the Government of Karnataka , 
R & D institutions and Industry Associations. SLPIC is responsible for development of detailed operational 
procedures for implementation of the policy and sanction and monitoring of the incentives for the projects 

under the policy 
(b ) Detailed operating guidelines for each of the components of the policy will be prepared and published separately 


( 22 ) 


eseses 


FASTE37 ODZIE , TO DOLJO, wo es a , 9008 


ಭಾಗ ೧ 


(23) 


Administration of the Policy: 
(a ) 

The Department of Handlooms & Textiles would be responsible for administering the policy throughout the 
State in a structured format. The current format of administration will be reviewed suitably. As the need of the textile 
and garmenting industry is getting more complex, a suitable structure to respond to the needs of the industry would 
need to be put in place . The structure would also look at creating appropriate facilitation and decision making for 
expediting project clearances , approvals and other day- to -day matters of implementation 


(b ) 


Also , the technical textiles sub sector is gaining a fair amount of prominence in the textile value chain . It is 
therefore quite necessary for the Department of Handlooms & Textiles to have the requisite capacity , in -house , to 
respond to the needs of the industry . The format therefore would look at revamping existing set up suitably , to be 
able to respond to the needs of the industry and bridge the knowledge gap between all the concerned stakeholders 
in the sector 

A dedicated professional consultant, IL & FS Cluster Development Initiative Limited was appointed as Scheme 
Management Agency (SMA) for the Suvarna Vastra Neethi 2008 - 2013. SMA assists the Department of Handlooms 
& Textiles ( DH & T ), Government of Karnataka in handholding investors and providing schememanagement support 
across the State . New professional Consultant shall be appointed as per KTTP act for supporting and 
implementation ofnew textile policy “ Karnataka Textile Policy 2013- 2018” 

The SMA assignment would involve , complete array of services from assisting the DH & T in development of 
operational guidelines for each of the components of the Policy and updating them from time- to - time based on the 
need , sensitizing and identifying the potential Projects proponents, providing need based support to Project 
proponents in formalizing their proposals . The SMA would assist DH & T in appraising and sanctioning suitable 
proposals 

SMA would assist DH & T in release of the grant for the projects , establishment & structuring of Special 
Purpose Vehicle/ other projects specific implementation structure , assisting project proponents in availing the bank 
credits if required , enlisting the support from other stake holders/ schemes that have synergy with the Projects , 
obtaining necessary statutory approvals , identifying and selecting third party expertise for services pertaining to the 
scheme, monitoring the implementation , developing appropriate O & M framework , establishing IT enabled Project 
Management System for better monitoring 

Additional support for Human Resources Development (HRD ) Projects will be provided by the SMA . The 
work here will involve reviewing the syllabus & suggesting appropriate changes in order to meet the demands of the 
industry , advising in establishing linkages with credible assessment and certification bodies and assisting on 
establishing linkages to potential employers 

In order to administer the policy , the Department of Handlooms and Textiles would co -ordinate with the 
various committees formed for implementation of the policy and with various stakeholders of the industry from time 
to - time 

For the purposes of Project development and Projectmanagement expenditure under the policy, 10 % of the 
grant corpus is earmarked for all activities to be carried out by the Department of Handlooms and Textiles 

The various activities to be carried out as a part of administering the policy in the State shall include ,but not 
be limited to the following ; 

Dissemination of the Policy and its benefits to the industry 
Conducting workshops at various locations in the State 
Printing ofbrouchers / flyers 
Hosting ofwebsite and maintaining the same 
Conducting road shows by inviting industry players 
Visits of Officers of the Department of Handlooms and Textiles abroad for accompanying industry 

stakeholders in various road shows andmarket building initiatives 
(vii) Costs related to setting up ofmarketing intelligence unit within the Department of Handlooms & Textiles, 

or for outsourcing such activities, in order to create databases on marketing , labour information , etc. and 

aggregating inputs from various districts 
(viii ) Active liaisoning and visits to units of the industry and various other stakeholders such as training 

institutes and other agencies 
(ix) Setting up of IT infrastructure for monitoring progress of implementation 


ಭಾಗ ೧ 


FASTEIT ODZIE , TOUJOT , wes 2 , 9008 


೮೮೯ 


Appointment of various consultants in case of carrying out specialized set of activities as may be desired 
from time to time 


Providing vehicles to the Directorate and all the District level Offices of the Department for effective 
implementation . 


The investors who have set up investments during the previous policy period and have claimed incentives 
during the previous policy period would continue to be supported under the previous policy. Investors who 
have set up during the previous policy period , but have not claimed any incentives under the previous policy, 
will be given a time frame of 6 months ( from the date of announcement of the new policy) to claim incentives 

under the new policy. 
Annexure 1: A Snapshot of investments under Suvarna Vastra Neethi (2008- 2013 ) 


(1) 


© 


Karnataka is one of the few States in the country which has its own Textile Policy . The Government of Karnataka took a bold 
and aggressive step to promote investments in the textile & apparel sector and enable the State to meet its true potential in 
this sector . The Government announced its Textile Policy in the year 2008 , as " Suvarna Vastra Neethi 2008 -2013” for a 
period of five year 
The Policy thrust was towards the holistic development of the sector. The focus areas for intervention were strengthening of 
the textile Value chain activities , Geographical dispersion of textile and garment units, Human resource development, 
Infrastructure development, Capacity building in terms of market development, design development and product 
diversification , Technology up -gradation of entire textile value chain and Standard & Compliance 
During the Textile Policy period from 2008 -2013, Karnataka has seen an investment close to Rs . 5710 crores in the sector. 
Projects worth of Rs. 3326 crores (approximately ) are either under implementation or operational. The other projects are 
under various stages of approvals and discussions. These investments have not only been made in Ready Made Garments 
sector but also into other value chains of textiles like spinning, processing and weaving sector which is leading Karnataka to 
consolidate its textile sectors. The policy is providing employment to more than 3 lakh people in the State 
Cluster based strategy approach was adopted to encourage small and medium enterprises. This aimed at achieving collective 
efficiencies in each aspects of business , such as infrastructure, financing of the project , sourcing of raw material, procurement 
ofmodern machineries and technology . Government of Karnataka through the textile policy has funded such cluster based 
textile parks to encourage integration of the manufacturing chain thereby increasing the market competitiveness 
Government of Karnataka in addition supported the projects which got approved under the Schemefor Integrated Textile Park 
Scheme (SITP ) of the Ministry of Textiles (MOT), Government of India. Those were Doddaballapur Integrated Textile Park , at 
Bangalore , which was inaugurated in July 2010 and Gulbarga Textile Park Private Limited which got approved in the year 
2012 
The Karnataka Industrial Areas Development Board (KIADB ) has promoted a Textile Special Economic Zone at Hassan . 
Hassan SEZ provides substantial competitive advantages and is strategically located to serve as an international business 
hub for South - East Asia , Africa , Middle East Asia and SAARC nations 
State Government provided special support to the mega projects which got approved under the Policy period . Investors in turn 
shown confidence in the State and implemented mega projects in various districts across the State such as Bangalore, 
Bellary , Shimoga , Mandya , Bijapur and Hassan 
Apart from cluster and mega projects , numerous small and medium enterprises have been extended with fiscal support under 
the Textile Policy 2008 - 2013 all across Karnataka 
The Textile Policy had special provision for Human Resources Development & Skill Up -gradation which is the most essential 
for an internationally competitive textile and garment industry . 145 dedicated skill development centres were approved under 
the Policy period . The policy also provided training support to around 250 institutes for skill development. Department of 
Handlooms & Textiles, Government of Karnataka through its various Human Resources Development & Skill Up -gradation 
initiative trained 1. 17 lakhs beneficiaries during the Policy period 
A dedicated team of the Government officials and a professional consultant as SMA , are continuously working to provide all 
the necessary support to the industries under the Textile Policy. IL & FS Cluster Development Initiative Limited has been 
engaged as the Scheme Management Agency (SMA ) to the Department of Handlooms & Textiles (DH & T), Government of 
Karnataka for implementation of Suvarna Vastra Neethi – 2008 -2013. IL & FS Clusters , assist DH & T in handholding investors 
and provide schememanagement support across the State 
Textile Policy 2008 -2013 , Targets and Achievements : 


( 10 ) 


(11) 


SEO 


FDF837 DOWIE, TOCOLOJ , 2 , 9008 


ಭಾಗ ೧ 


Actual 


Year 


Projected 
Investment 
( Rs. Crores ) 


Projected Actual 
Employment Employment 


Investment 
Dec, 2012 
(Rs. Crores ) 

774 


2008 - 09 


1000 


50000 


14 ,569 


2009 - 10 


1500 


1090 


75000 


57, 275 


2010 -11 


2500 


1034 


125000 


62,694 


2011- 12 


2500 


2105 


125000 


99,248 


2012- 13 


2500 


706 


125000 


33,267 
2 ,67,053 


Total 


10000 


5710 


500000 


(12 ) 


Sectoral Brief in Textile Policy 2008 -2013 : 
(a) Investments ( In Rs. Crores ) 


2008 - 09 


2009- 10 


2010 - 11 


2011- 12 


Year 


2012 - 13 
(Till Dec 2012 ) 
Pro . Act. 
Inv 


Pro . 


Pro . 


Act. 


| 


Pro . 
Inv 


Act. 
Inv 


Inv 


Act. 
Inv 
0 


Iny 


Inv 


Act. 
Inv 
1 
2 
206 


Handloom 


Pro . 
Inv 

3 
75 
225 


Inv 
5 


5 


2 
50 
150 


0 


Powerloom 


125 


35 


125 


32 


| 


555 


375 


258 


405 


125 
375 
375 
1250 


150 


185 


225 


0 


375 


O 
659 


500381 


750 


534 


1250 


375 
375 
1250 
370 
2500 


Spinning 
Processing 
Garments 
Tech . Tex 
Total 

(b) 


299 


0 
809 
1006 
2105 


148 


370 


222 
1500 


370 
2500 


105 


1090 


2500 


1034 


706 


1000 774 
Employment 


Act . 


Act. 


Pro . 


Pro . 


Inv 


Inv 


Iny 


0 


7500 


3025 


2008 -09 2009- 10 2010 - 11 2011 - 12 

2012 - 13 
Year 

( Till Dec 2012 ) 
Pro . Act. Pro . 

Pro . 

Act. 

Act. 
Inv Inv 

Inv Iny Inv 

Inv Inv Inv 
Handloom 1000 477 1500 27 2500 O 2500 

50 

2500 
Powerloom 

5000 40 27 12500 354 12500 

12500 124 
Spinning 2000 1240 

3000 1545 5000 

5000 2112 5000 2257 
Processing 1000 1366 

1500 12 2500 35 2500 25 2500 

12 
Garments 4000011446 60000 55664 100000 | 59280 100000 94062 100000 | 30874 
Tech . Tex 

1500 2500 

2500 2756 2500 
Total 50000 14569 75000 | 57275 | 125000 | 62694 | 125000 | 99248 125000 33267 

Annexure 2: Spinning Sector Rehabilitation Package 
Karnataka s Spinning Industry 

Karnataka is an important cotton growing State in the country. Cotton is cultivated in about 5.5 lakhs hectares of 
land and the State produces about 3.5 % of the total cotton produced in the country 
Although Karnataka produces about 3.5 % of the total cotton produced in the country ; there are only 31 spinning 
mills in the state with a total capacity of about 8 lakh spindles 
In the Co -operative Sector there are 10 Co -operative spinning mills in the State of which 3 mills are working on their 
own funds , 3 are working on conversion basis and 4 have suspended their operations 


1000 


0 


(a ) 


(b ) 


ಭಾಗ ೧ 


FRIDTE37 ODZIE, TO DOLJSO , wo es a , 9008 


een 


(d ) The mill sector is facing major problems on the account of various reasons such as outdated machinery in use, lack 

of skilled labour available , increasing power costs (due to higher unit costs + use of diesel gensets to keep the 
production going) and to top it all stiffmarket conditions 
For keeping the spinning sector viable , there is a dire need of bringing in modern technology, this is important as 
the spinning process is qualitative and the output is affected by the quality of fibre and the cleaning process of the 

raw material 
Way Forward 
(a) Although Karnataka has a well -developed Garment Industry , however it is an irony that most of these garmenting 

units satisfy their fabric requirements from mills in other parts of the country like Tamilnadu , Maharashtra, Gujarat 

and Punjab 
(b ) Having value chain activities in the State enables that the garmenting output to be more profitable in nature. When 

margins are higher, better pricing enables the industry to bag larger orders, which sets the ball rolling for the entire 

value chain 
(c) In order for the State to be self - sufficient in the textile value chain , it is critical that the spinning sector is supported 

to take up expansion and modernization . In order to modernize the existing sick cooperative mills 
Rehabilitation Package Proposed 

Objective: To facilitate rehabilitation of sick cooperative spinningmills and provide relief 
(b ) Eligibility : Sick cooperative spinning mills undertaking expansion and modernization : 
(c ) Funding : The incentives will be disbursed only on approval of loan by Banks / Fls / any Other lending institution as 

approved by RBI, and release of the first installment of the loan to the unit 
(i) Credit Linked Capital Subsidy: A credit linked capital subsidy would be provided to all eligible units , 

during the policy period for Expansion / Diversification / Modernization & Technology Up -gradation . The 
assistance will be provided at 20 % on the value of new fixed assets created or Rs. 2 crores , whichever is 


( a ) 


less 


Interest Subsidy : In order to facilitate the Entrepreneurs , interest subsidy will be provided as a part of the 
overall package as follows: 
(aa) 50 % of the approved outlay as capital subsidy on meeting requisite developmentmilestone 
(bb ) 50 % of the approved outlay as interest subsidy over five years, on meeting requisite 

interest/obligations from Banks/Fls and financialmilestone 
The interest subsidy provided will not exceed the cap as mentioned under section (1 ) of Incentives offered , 

in any case 
However, for the purposes of the Rehabilitation of the Spinning sector, the units being covered under this package can avail 
either full Capital Subsidy or a combination of part Capital Subsidy and part Interest Subsidy 
Annexure 3 : Budget Provision for 2013 - 2014 through various schemes implemented by the department for the 

unorganized Hand Loom and Power Loom sector 
Component Hand Loom Sector Power Loom Sector Both 

Total 
General 

Rs in Lakhs 
Welfare schemes (Living cum work 
sheds, Group insurance, Health 
insurance , Thrift fund , Credit card 
etc ., 

5820 . 28 

5 .00 

5825. 28 
Infrastructure , marketing & Other 
developmental schemes (Rebate , 
IHDS, Power subsidy, Providing 
Power Looms to Hand Loom 
Weavers , NABARD schemes , 
Express feeders, Power Loom 
parks , Marketing complex , 
Common facilities Centres etc .,) 

4327 .54 5457 .08 1170.00 

10954.62 
Special Development Plan 

1000 .00 

1000 .00 
SCP 

188 .03 

357.62 

545 .65 


TSP 


174. 43 


406 . 97 


581.40 
18906 . 95 


Total 


10510 . 28 


5457 .08 


2939.59 


e୭ 


FJSTE37 ODZIS , TU DOLJO, wo es a , 9008 


ಭಾಗ ೧ 


Annexure 4 : Zone Classification for Textile Policy Implementation 2013 – 2018 


S No . 


Zone 1 


Zone 2 


Zone 3 


Bagalkot 


Bangalore Rural 


Bangalore Urban (With Exception of Anekal which is 
in Zone 2 ) 


Belgaum 


Chickmagalur 


Bellary 


Dakhsina Kannada 


Bidar 


Hassan 


Bijapur 


Mandya 


Chamarajanagar 


Mysore 


Chikkaballapur 


Ramanagara 


Chitradurga 


Tumkur 


Dharwad 


Udupi 


Davanagere 


11 


Gadag 


12 


Gulbarga 


Haveri 


Kolar 


15 


Koppal 


16 


Kodagu 


17 


Raichur 


Shimoga 


19 


Uttara Kannada 


20 


Yadgir 


( 1 ) 


( a ) 


For the purposes of zone classification , the following would be followed : 

All units coming up in the Corporation Limits and City Municipal Councils of Districts in Zone 1, will be classified as they are in 

Zone 2 for incentives and concession extension purposes 
(2) All units coming up in the Corporation Limits and City Municipal Councils of Districts of Zone 2 will continue to get incentives 

and concessions eligible under Zone 2 
Zone 3 will not be extended any specific incentives , except for the following : 

Brownfield Cluster Development 

Common Effluent Treatment Plant & Hazardous Waste Disposal Facility 
(C ) Capacity Building Support 
( d ) Assistance for Resource Conservation & Environmental compliance 
The reorganization has been made keeping in view that the geographic dispersion of units happen and they locate / collocate 
on the outskirts of the Corporation / TMC limits 

Annexure 5 : Potential Zones in Karnataka for development of Textile Industry 
The textile industry occupies an important position in the industrial landscape of Karnataka by way of its contribution to industrial 
production , employment generation and export earnings . Hence the Policy thrusts holistic growth of the sector and overall development 
of the State. To achieve this , geographical dispersion of textile units and creation of skilled man power is essential. In this context, 
Department of Handlooms & Textiles, Government of Karnataka identified five potential zones on the basis of raw material availability, 
presence of textile activities, people employed and manpower available . These five zones are North , South , East ,West and Technical 
Textiles zone. Further these zones are classified into districts, as mentioned below : 


ಭಾಗ ೧ 


FASTEIT ODZIE , TOUJO, we 2 , 9008 


essa 


Slot 


Location 


Bagalkot 


Pah 


North 


South 


Usalama 


Havent 


DSSSS 


SILOS 


Crimes 


West 


Districts 
(1) Belgaum 
(2 ) Bijapur 
( 3) Gulbarga 
(1) Mysore 
( 2) Chamarajanagar 
( 3) Mandya 
(1) Dharwad - Hubli 
(2 ) Shimoga 
(1 ) Tumkur 

Chikkaballapur 
( 3 ) Bellary 
(4 ) Davanagere 
(5 ) Chitradurga 
( 1) Hassan 
(2 ) Mangalore 


Chikmagau 


05352 


East 


ng 
ni 


11a 


Kodagu 


Technical Textile 


Annexure 6 :Budget for Karnataka Textile Policy 2013- 2018 
| S No 

Incentive 
Year 

1 / 2 / 3 
Expenditure Phasing 

10 % 15 % 25 % 30 % 
1 Credit linked Capital Subsidy 

5 . 24 7 . 86 13 .09 15 .71 
Interest Subsidy 

4 .01 6 . 02 10 . 04 12 . 04 
| Entry Tax Reimbursement 

2 . 20 3 . 30 

5 .50 

6 .60 
Stamp Duty Reimbursement 

0 .45 0 .68 1 .13 1 . 35 
Common Infra for Greenfield Parks 

7 .50 11 .25 18 .75 22.50 
Brownfield Cluster Development 

6 .00 9 . 00 15 .00 18 . 00 
Specific Textile Zones in Backward Areas 

7 . 00 10 .50 17 .50 21.00 
8 Power Subsidy 

20 . 00 30 . 00 50 . 00 60 .00 
9 Common Effluent Treatment Plant 

1. 40 2 . 10 3 .50 4 . 20 
Mega Project 

15 . 00 22 .50 37 .50 | 45 .00 
11 Capacity Building 

2 . 00 3 . 00 5 .00 6 . 00 
Assistance for Resources Conservation and 

0 .04 0 . 06 0 . 10 0 . 11 
Environmental Compliance to existing units 
13 HRD & Skill Up -gradation 

20 .00 30 . 00 50. 00 60 . 00 
| Centre of Excellence for Textiles 

1. 00 1. 50 2 .50 3 .00 
For Existing Units - Expansion / 
Diversification / Modernization / 

3 . 20 4 . 80 8 .00 9 .60 
Technological Up - gradation 
16 Scheme Administration 

5 . 00 7 .50 12 . 50 15 . 00 


5 
20 % 
10 . 47 
8 . 03 
4 . 40 
0 . 90 
15 . 00 
12 .00 
14 . 00 
40 . 00 

2 .80 
30 .00 
4 . 00 


Total 
Rs crores 

52 . 37 
40 . 14 
22 .00 

4 .50 
75 .00 
60. 00 
70 . 00 
200 . 00 

14 . 00 
150 .00 
20 .00 


10 


0 .08 


0 .38 


200 .00 


40 . 00 
2 . 00 


14 


10 . 00 


6 . 40 


32. 00 


10 . 00 


Grand Total 


100 . 04 


50 .00 

1000 .39 
Say - Rs . 1000 crores 


| 


150 . 06 


250. 10 


300. 12 


200 .08 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ತುಷಾರ್ ಗಿರಿನಾಥ್ 

ಸರ್ಕಾರದ ಕಾರ್ಯದರ್ಶಿ , 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ( ಗಣಿ, ಸಪ್ರಕ್ಕೆ ಮತ್ತು ಜವಳಿ ) 


PR .525 
SC . 1000 


೮೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

ಭಾಗ ೧ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ಕರ್ನಾಟಕ ನೂತನ ಜವಳಿ ನೀತಿ 2013 - 18 ಸ್ತ್ರೀಮ್ ಮ್ಯಾನೇಜ್‌ಮೆಂಟ್ ಏಜೆನ್ಸಿ ನೇಮಕ ಮಾಡಲು ಟೆಂಡರ್ ಕಮಿಟಿ 

ನೇಮಿಸುವ ಕುರಿತು 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ವಾಕೈ 44 ಜಕೈಯೋ 2012 ದಿನಾಂಕ: 31 -10 - 2013. 

2 . ಜವಳಿ ಅಭಿವೃದ್ಧಿ ಆಯುಕ್ತರ ಪತ್ರ ಸಂಖ್ಯೆ: ಕೈಜಣ/ನೂಜನೀ / ಎಸ್ಎಂಇ/ 3 - 14 /846 ದಿನಾಂಕ ; 27 - 03 - 2014, 


ಪ್ರಸ್ತಾವನೆ : 

ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ 2013 -18ನೇ ಸಾಲಿನಲ್ಲಿ ನೂತನ ವಸ್ತ್ರ ನೀತಿಯನ್ನು ಅನುಷ್ಠಾನಗೊಳಿಸಲು ಆದೇಶಿಸಲಾಗಿದೆ . ಸದರಿ 
ನೂತನ ಜವಳಿ ನೀತಿ 2013 -18ರ ಅನುಷ್ಠಾನಕ್ಕೆ ಬೇಕಾದ ವೃತ್ತಿಪರ ಸೇವೆಯನ್ನು ಪಡೆಯಲು ಹೊರಗುತ್ತಿಗೆ ಆಧಾರದ ಮೇಲೆಪ್ರೀಮ್ ಮ್ಯಾನೇಜ್‌ಮೆಂಟ್ 
ಏಜೆನ್ಸಿಯ ಸೇವೆ ಪಡೆಯಲು ಟೆಂಡರು ಕರೆಯಲಾಗಿದೆ. ಈ ಟೆಂಡರ್‌ನಲ್ಲಿ ಭಾಗವಹಿಸುವ ಏಜೆನ್ಸಿಗಳನ್ನು ಆಯ್ಕೆ ಮಾಡಲು ಕೆಳಕಂಡ ಸದಸ್ಯರುಗಳುಳ್ಳ 
ಸಮಿತಿಯನ್ನು ರಚಿಸಲು ಮೇಲೆ ( 2)ರಲ್ಲಿ ಓದಲಾದ ಜವಳಿ ಆಯುಕ್ತರ ಪತ್ರದಲ್ಲಿ ಕೋರಲಾಗಿದೆ. 

1. ಸರ್ಕಾರದ ಕಾರ್ಯದರ್ಶಿಗಳು ( ಗಣಿ ಸಪ್ರಕ್ಕೆ ಮತ್ತು ಜವಳಿ) ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
2. ಆರ್ಥಿಕ ಇಲಾಖೆ, ಕರ್ನಾಟಕ ಸರ್ಕಾರ ಇದರ ಪ್ರತಿನಿಧಿ. 
3. ಸರ್ಕಾರದ ಉಪಕಾರ್ಯದರ್ಶಿ ( ಸಿ & ಸಿ ಮತ್ತು ಜವಳಿ) ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
4. ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು , ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು. 
5 . ಯೋಜನಾ ನಿರ್ದೇಶಕರು (ಕರ್ನಾಟಕ ಜವಳಿ ನೀತಿ) ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು 
ಜವಳಿ ಆಯುಕ್ತರ ಪ್ರಸ್ತಾವನೆಯನ್ನು ಸರ್ಕಾರ ಕೂಲಂಕಷವಾಗಿ ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ವಾಕ್ಕೆ 44 ಜಕೈಯೋ 2012 ಬೆಂಗಳೂರು ದಿನಾಂಕ: 06 - 06 - 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸನ್ನಿವೇಶದಲ್ಲಿ ನೂತನ ಜವಳಿ ನೀತಿ 2013 -18ರ ಯೋಜನೆಯ ಅನುಷ್ಟಾನಕ್ಕೆ ಬೇಕಾದ ಸ್ತ್ರೀಮ್ 
ಮ್ಯಾನೇಜ್‌ಮೆಂಟ್‌ ಏಜೆನ್ಸಿ ನೇಮಿಸಲು ಕರೆಯಲಾಗಿರುವ ಟೆಂಡರ್ ಪ್ರಕ್ರಿಯೆಯನ್ನು ಅಂತಿಮಗೊಳಿಸಲು ಈ ಕೆಳಕಂಡ ಅಧಿಕಾರಿಗಳ ಸಮಿತಿಯನ್ನು 
ರಚಿಸಲಾಗಿದೆ. 
ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು. 

ಅಧ್ಯಕ್ಷರು 
2 | ಯೋಜನಾ ನಿರ್ದೇಶಕರು ( ಕರ್ನಾಟಕ ಜವಳಿ ನೀತಿ), ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು. 

ಸದಸ್ಯರು ಹಾಗೂ 

ಸಮಾಯೋಜಕರು 
3 . ಸರ್ಕಾರದ ಉಪ ಕಾರ್ಯದರ್ಶಿ ( ಸಿ & ಸಿ ಮತ್ತು ಜವಳಿ ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ವಿಕಾಸಸೌಧ, ಸದಸ್ಯರು 

ಬೆಂಗಳೂರು. 
ಆಂತರಿಕ ಆರ್ಥಿಕ ಸಲಹೆಗಾರರು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ವಿಕಾಸಸೌಧ, ಬೆಂಗಳೂರು. 

ಸದಸ್ಯರು 
ಮೇಲ್ಕಂಡ ಸಮಿತಿಯು ಟೆಂಡರ್‌ನಲ್ಲಿ ಭಾಗವಹಿಸಿರುವ ಸಂಸ್ಥೆಗಳಲ್ಲಿ ಅರ್ಹ ಸಂಸ್ಥೆಯನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕ ಅಧಿನಿಯಮ ಹಾಗೂ ನಿಯಮಗಳನ್ವಯ ಸ್ತ್ರೀಮ್ ಮ್ಯಾನೇಜ್‌ಮೆಂಟ್ ಏಜೆನ್ಸಿಯನ್ನಾಗಿ ಆಯ್ಕೆ ಮಾಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಜಗದೀಶ್ 
PR.526 

ಪೀಠಾಧಿಕಾರಿ ( ಜವಳಿ ) ಪ್ರಭಾರ) 
SC.100 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 

ಸಮಾಜ ಕಲ್ಯಾಣ ಸಚಿವಾಲಯ 
ವಿಷಯ: ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಧಾರ್ಮಿಕ ಸಂಸ್ಥೆಗಳು /ಸಂಘ - ಸಂಸ್ಥೆಗಳು /ಸ್ವಯಂ ಸೇವಾ ಸಂಸ್ಥೆಗಳು/ 

ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ ನಿಲಯಗಳ ಕಟ್ಟಡ, ಶಾಲಾ- ಕಾಲೇಜುಗಳ ಕಟ್ಟಡ ಹಾಗೂ ಸಮುದಾಯ ಭವನಗಳ 

ಕಟ್ಟಡ ನಿರ್ಮಾಣಕ್ಕೆ ಸಹಾಯಧನ ನೀಡುವ ಕುರಿತು ಪರಿಷ್ಕೃತ ಮಾರ್ಗಸೂಚಿಗಳು. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸಕಇ 159 ಪಕವಿ 2011, ದಿನಾಂಕ: 06 - 03 -2012 

2) ಆಯುಕ್ತರು , ಸಮಾಜ ಕಲ್ಯಾಣ ಇಲಾಖೆ ಇವರ ಪತ್ರ ಸಂಖ್ಯೆ : ಸಕನಿ /ಸಿಎಸ್ - 3/ಸಿಆರ್ - 09 /2013 - 14 , 

ದಿನಾಂಕ : 03 -10 - 2013. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಅನುದಾನಿತ ವಸತಿ ನಿಲಯಗಳ ಕಟ್ಟಡ ನಿರ್ಮಾಣ/ ಬದಲಾವಣೆ/ 
ರಿಪೇರಿ/ ವಿಸ್ತರಣಾ ಕಾರ್ಯಗಳಿಗೆ ಅಂದಾಜು ಮೊತ್ತದ 75 % ರಷ್ಟು ಅಥವಾ 25 ಲಕ್ಷ , ಇವುಗಳಲ್ಲಿ ಯಾವುದು ಕಡಿಮೆಯೋ ಆ ಮೊತ್ತವನ್ನು 
ಅನುದಾನವಾಗಿ ನೀಡುವ ಬಗ್ಗೆ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿತ್ತು. 

2013 - 14ನೇ ಸಾಲಿನ ಆಯವ್ಯಯದ ಭಾಷಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಧಾರ್ಮಿಕ ಸಂಸ್ಥೆಗಳು ನಡೆಸುವ ವಿದ್ಯಾರ್ಥಿ 
ನಿಲಯಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳು, ಸಮುದಾಯ ಭವನಗಳ ನಿರ್ಮಾಣ ಇತ್ಯಾದಿಗಳಿಗೆ ಆರ್ಥಿಕ ನೆರವು ನೀಡಲು ರೂ .50 .00 ಕೋಟಿಗಳನ್ನು 
ಒದಗಿಸಲಾಗುವುದೆಂದು ಘೋಷಿಸಲಾಗಿರುತ್ತದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 

೮೯೫ 
2014 -15 ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಧಾರ್ಮಿಕ ಹಾಗೂ ಇತರೆ ಸಂಘ- ಸಂಸ್ಥೆಗಳು 
ನಡೆಸುವ ಶೈಕ್ಷಣಿಕ ಸಂಸ್ಥೆಗಳಿಗೆ ಶಾಲೆ ಮತ್ತು ವಿದ್ಯಾರ್ಥಿ ನಿಲಯ ಕಟ್ಟಡಗಳಿಗೆ ಮತ್ತು ಸಮುದಾಯ ಭವನಗಳಿಗಾಗಿ ಆರ್ಥಿಕ ನೆರವು ನೀಡಲಾಗುವುದೆಂದು 
ಘೋಷಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮಸಂಖ್ಯೆ ( 2) ರ ಪತ್ರದಲ್ಲಿ ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಇವರು ಪರಿಶಿಷ್ಟ ಜಾತಿಯ ಧಾರ್ಮಿಕ ಸಂಸ್ಥೆಗಳು 
ನಡೆಸುವ ವಿದ್ಯಾರ್ಥಿ ನಿಲಯಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳು, ಸಮುದಾಯ ಭವನಗಳ ನಿರ್ಮಾಣ ಇತ್ಯಾದಿಗಳಿಗೆ ಆರ್ಥಿಕ ನೆರವು ನೀಡುವ 
ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಮಾರ್ಗಸೂಚಿಗಳನ್ನು ಹೊರಡಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಮೇಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಿ , ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಧಾರ್ಮಿಕ ಸಂಸ್ಥೆಗಳು /ಸಂಘ - ಸಂಸ್ಥೆಗಳು /ಸ್ವಯಂ ಸೇವಾ 

ವಿದ್ಯಾರ್ಥಿ ನಿಲಯಗಳು /ಶಾಲಾ ಕಾಲೇಜುಗಳು ಹಾಗೂ ಸಮುದಾಯ ಭವನಗಳ ಕಟ್ಟಡ ನಿರ್ಮಾಣಕ್ಕೆ ಸಹಾಯಧನ 
ಮಂಜೂರಾತಿ ನೀಡುವ ಸಂಬಂಧ ಮಾರ್ಗಸೂಚಿಗಳನ್ನು ಹೊರಡಿಸಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಸಕಇ 44 ಪಕವಿ 2014, ಬೆಂಗಳೂರು ದಿನಾಂಕ: 15 - 05 - 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಧಾರ್ಮಿಕ ಸಂಸ್ಥೆಗಳು/ಸಂಘ 
ಸಂಸ್ಥೆಗಳು/ಸ್ವಯಂ ಸೇವಾ ಸಂಸ್ಥೆಗಳು/ ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ ನಿಲಯಗಳು/ ಶಾಲಾ - ಕಾಲೇಜುಗಳು ಹಾಗೂ ಸಮುದಾಯ ಭವನಗಳ ಕಟ್ಟಡ 

ತುವ ಕುರಿತು ಅನುಬಂಧ (1), ( 2), (3) ಮತ್ತು ( 4) ರಲ್ಲಿ ಲಗತ್ತಿಸಿರುವಂತೆ ಮಾರ್ಗಸೂಚಿಗಳನ್ನು ಪರಿಷ್ಕರಿಸಿ 
ಆದೇಶಿಸಲಾಗಿದೆ. ಸದರಿ ಮಾರ್ಗಸೂಚಿಗಳು ಈ ತಕ್ಷಣದಿಂದ ಜಾರಿಗೆ ಬರುತ್ತವೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ : ಆಇ 121 ವೆಚ್ಚ - 3 /2014 , ದಿನಾಂಕ: 13 - 03 -2014 ರಲ್ಲಿ ನೀಡಿರುವ 
ಸಹಮತಿಯನುಸಾರ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ನರಸಿಂಹಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1, 

ಸಮಾಜ ಕಲ್ಯಾಣ ಇಲಾಖೆ. 
ಅನುಬಂಧ - 1 

ಸಮಾಜ ಕಲ್ಯಾಣ ಇಲಾಖೆ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಧಾರ್ಮಿಕ ಸಂಸ್ಥೆಗಳು/ಸಂಘ- ಸಂಸ್ಥೆಗಳು /ಸ್ವಯಂ ಸೇವಾ ಸಂಸ್ಥೆಗಳು/ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ 
ನಿಲಯಗಳು / ಶಾಲಾ -ಕಾಲೇಜುಗಳು ಹಾಗೂ ಸಮುದಾಯ ಭವನಗಳ ಕಟ್ಟಡ ನಿರ್ಮಾಣಕ್ಕೆ ಸಹಾಯಧನ ಮಂಜೂರು ಮಾಡುವ ಬಗ್ಗೆ ಮಾರ್ಗಸೂಚಿಗಳು : 
1. ಅರ್ಹತೆ: 

ಈ ಕಾರ್ಯಕ್ರಮದಡಿ ಸಹಾಯಧನ ಪಡೆಯಲು ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ನೋಂದಣಿಯಾಗಿರುವ ಧಾರ್ಮಿಕ ಸಂಸ್ಥೆಗಳು /ಸಂಘ 

ಸಂಸ್ಥೆಗಳು/ಸ್ವಯಂ ಸೇವಾ ಸಂಸ್ಥೆಗಳು/ ಟ್ರಸ್ಟ್‌ಗಳು ಅರ್ಹರಿರುತ್ತವೆ. 
2 . ಸಹಾಯಧನ ಮಂಜೂರಾತಿಗಾಗಿ ನಿಬಂಧನೆಗಳು: 
1. ಸಹಾಯಧನ ಪಡೆಯುವ ಸಂಸ್ಥೆಯು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ಅಥವಾ ಟ್ರಸ್ಟ್ ಕಾಯ್ದೆಯನ್ವಯ / ನೋಂದಣಿ 

ನಿಯಮಗಳನ್ವಯ ನೋಂದಾಯಿತ ಸಂಸ್ಥೆಯಾಗಿರಬೇಕು. ಸಂಸ್ಥೆಯು ನೋಂದಣಿಯಾಗಿ ಕನಿಷ್ಠ ಮೂರು ವರ್ಷಗಳಾಗಿರಬೇಕು. 
2. ಟ್ರಸ್ಟ್‌ನ ಸದಸ್ಯರು ಒಂದೇ ಕುಟುಂಬದವರಾಗಿರಬಾರದು. 
3. ಸಹಾಯಧನ ಬಯಸುವ ಸಂಸ್ಥೆಯು ಹಿಂದಿನ ಮೂರು ವರ್ಷಗಳ ಆಡಿಟ್ ವರದಿಗಳನ್ನು ಚಾರ್ಟೆಡ್್ರ ಅಕೌಂಟೆಂಟ್‌ರವರಿಂದ ಆಡಿಟ್ 

ಮಾಡಿಸಿ ಅರ್ಜಿಯೊಂದಿಗೆ ಸಲ್ಲಿಸಬೇಕು. 
4. ಉದ್ದೇಶಿತ ವಿದ್ಯಾರ್ಥಿ ನಿಲಯ /ಶಾಲಾ ಕಾಲೇಜು -ಕಟ್ಟಡ/ಸಮುದಾಯ ಭವನ ಕಟ್ಟಡದ ಅಂದಾಜು ವೆಚ್ಚದಲ್ಲಿ ಶೇಕಡ 75 ರಷ್ಟು ಅಥವಾ 

ಗರಿಷ್ಟ ರೂ .50.00 ಲಕ್ಷ ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ಮೊತ್ತವನ್ನು ಸರ್ಕಾರದಿಂದ ಸಹಾಯಧನ ನೀಡಬಹುದಾಗಿದ್ದು, 

ಉಳಿದ ಮೊತ್ತವನ್ನು ಸಂಬಂಧಿಸಿದ ಸಂಸ್ಥೆಯು ಭರಿಸತಕ್ಕದ್ದು . 
5. ಸಹಾಯಧನ ಬಯಸುವ ಸಂಸ್ಥೆಗಳು/ ಟ್ರಸ್ಟ್‌ಗಳು ಉದ್ದೇಶಿಸಿರುವ ಕಟ್ಟಡ ನಿರ್ಮಾಣಕ್ಕೆ ಅವರ ಸಂಸ್ಥೆಯ ಹೆಸರಿನಲ್ಲಿ 

ಜಮೀನು/ನಿವೇಶನವನ್ನು ಹೊಂದಿರಬೇಕು ಅಥವಾ ಇತರೆ ಸರ್ಕಾರಿ/ ಸರ್ಕಾರೇತರ ಸಂಸ್ಥೆಗಳಿಂದ ಕನಿಷ್ಠ ಮೂವತ್ತು ವರ್ಷಗಳಿಗಿಂತ ಕಡಿಮೆ 

ಇಲ್ಲದ ಅವಧಿಗೆ ಗುತ್ತಿಗೆ (ಲೀಸ್) ಪಡೆದಿರಬೇಕು. 
6. ಕಟ್ಟಡ ನಕ್ಷೆಗೆ ಸ್ಥಳೀಯ ನಗರಪಾಲಿಕೆ / ನಗರಸಭೆ/ ಪುರಸಭೆ/ಪಂಚಾಯಿತಿಯಿಂದ ಅನುಮೋದನೆ ಮತ್ತು ಪರವಾನಗಿಯನ್ನು ಪಡೆದಿರಬೇಕು 

ಹಾಗೂ ಅಂದಾಜು ಪಟ್ಟಿಯು ಸರ್ಕಾರಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ಕಾರ್ಯಪಾಲಕ 

ಅಭಿಯಂತರರಿಂದ/ಕಾರ್ಯಪಾಲಕ ಅಭಿಯಂತರರಿಂದ ದೃಢೀಕರಣಗೊಂಡಿರಬೇಕು. 
7. ಸಮುದಾಯ ಭವನಗಳ ನಿರ್ಮಾಣಕ್ಕೆ ಮಾತ್ರ ಸಂಬಂಧಿಸಿದ ಪ್ರಕರಣಗಳಲ್ಲಿ ಈ ಕೆಳಗಿನ ಪ್ರದೇಶ/ ಸ್ಥಳಗಳಿಗೆ ಈ ಕೆಳಗಿನ ಗರಿಷ್ಠ 

ಮಿತಿಗೊಳಪಟ್ಟು ಸಹಾಯಧನ ಮಂಜೂರು ಮಾಡಲಾಗುವುದು. 


೮೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


ಭಾಗ ೧ 


1. 


ಕ್ರ. ಸಂ . 

ಗರಿಷ್ಠ ಸಹಾಯಧನ 
1 ಪಟ್ಟಣ ಪಂಚಾಯಿತಿ/ಗ್ರಾಮ ಪಂಚಾಯಿತಿ 

ರೂ .10 .00 ಲಕ್ಷ 
2 . ತಾಲ್ಲೂಕು ಕೇಂದ್ರ ಸ್ಥಾನ 

ರೂ . 25.00 ಲಕ್ಷ 
_ 3, | ಜಿಲ್ಲಾ ಕೇಂದ್ರ ಸ್ಥಾನ 

ರೂ .50.00 ಲಕ್ಷ 
8. ಸಹಾಯಧನ ಪಡೆಯಲಿಚ್ಚಿಸುವ ಸಂಸ್ಥೆಯು ಅನುಬಂಧ - 2ರ ಅರ್ಜಿ ನಮೂನೆಯಲ್ಲಿ ನಿಗಧಿತ ದಾಖಲಾತಿಯೊಂದಿಗೆ, ಅರ್ಜಿಯನ್ನು 

ಸಂಬಂಧಿಸಿದ ಜಿಲ್ಲೆಯ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು / ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸಬೇಕು. 
9. ಒಂದು ಸಂಘ ಅಥವಾ ಸಂಸ್ಥೆಯು ಈ ಕಾರ್ಯಕ್ರಮದಡಿ ಒಂದು ಬಾರಿ ಮಾತ್ರ ಸಹಾಯಧನ ಪಡೆಯಲು ಅರ್ಹವಾಗಿರುತ್ತವೆ. 
10. ಸಹಾಯಧನ ಮಂಜೂರು ಆದೇಶ ಮಾಡಿದ ಕೂಡಲೇ ಸದರಿ ಸಂಸ್ಥೆಯು ಅನುಬಂಧ -3 ರಲ್ಲಿರುವಂತೆ ಕನಿಷ್ಠ ರೂ .100/ - ರ ಛಾಪಾ 

ಕಾಗದದಲ್ಲಿ ಮಾಡಿದ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು/ಜಿಲ್ಲಾ ಪರಿಶಿಷ್ಟ ವರ್ಗಗಳ 

ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸಬೇಕು. 
11. ಸಂಬಂಧಿಸಿದ ಸಂಸ್ಥೆಗೆ ಜಿಲ್ಲಾಧಿಕಾರಿಗಳ ಮೂಲಕ ಕಟ್ಟಡದ ಕಾಮಗಾರಿಯ ಪ್ರಗತಿಯನ್ನು ಆಧರಿಸಿ ಮೂರು ಕಂತುಗಳಲ್ಲಿ 
- ಸಹಾಯಧನವನ್ನು ಬಿಡುಗಡೆ ಮಾಡಲಾಗುವುದು ( ಮಂಜೂರಾತಿ ಆದೇಶದೊಂದಿಗೆ, ಮೇಲ್ಮಾವಣಿ ಮತ್ತು ಮುಕ್ತಾಯದ ನಂತರ, 

25 :50:25 ರ ಅನುಪಾತದಂತೆ). 
12. ಕಟ್ಟಡ ನಿರ್ಮಾಣಕ್ಕೆ ಮೊದಲನೇ ಕಂತಿನ ಸಹಾಯಧನ ಪಡೆದ ದಿನಾಂಕದಿಂದ ನಾಲ್ಕು ತಿಂಗಳೊಳಗಾಗಿ ಕಟ್ಟಡದ ಕಾಮಗಾರಿಯನ್ನು 

ಪ್ರಾರಂಭಿಸದಿದ್ದಲ್ಲಿ, ಬಿಡುಗಡೆ ಮಾಡಲಾಗಿದ್ದ ಪೂರ್ಣ ಮೊತ್ತವನ್ನು ಸಂಸ್ಥೆಯಿಂದ ಜಿಲ್ಲಾಧಿಕಾರಿಗಳು ಹಿಂದಕ್ಕೆ ಪಡೆಯತಕ್ಕದ್ದು. 
13. ಕಟ್ಟಡ ನಿರ್ಮಾಣಕ್ಕೆ ಮೊದಲನೇ ಕಂತಿನ ಸಹಾಯಧನ ಪಡೆದ ದಿನಾಂಕದಿಂದ ಎರಡು ವರ್ಷಗಳೊಳಗಾಗಿ ನಿರ್ಮಾಣವನ್ನು 

ಪೂರ್ಣಗೊಳಿಸತಕ್ಕದ್ದು . ಎರಡು ವರ್ಷಗಳೊಳಗಾಗಿ ಕಟ್ಟಡವನ್ನು ಪೂರ್ಣಗೊಳಿಸದಿದ್ದಲ್ಲಿ, ಅದುವರೆಗೆ ಮಂಜೂರು ಮಾಡಿದ ಮೊತ್ತವನ್ನು 
ಮತ್ತು ಅದರ ಮೇಲೆ ಶೇ .10 ರಷ್ಟು ಬಡ್ಡಿಯನ್ನು ಸಂಬಂಧಪಟ್ಟ ಸಂಸ್ಥೆಯಿಂದ ವಸೂಲು ಮಾಡಲಾಗುವುದು. ಆದರೆ, ಸಂಸ್ಥೆಯು ನೀಡುವ 
ವಿವರಣೆಯನ್ನು ಪರಿಶೀಲಿಸಿ ಕಟ್ಟಡ ನಿರ್ಮಾಣಕ್ಕೆ ಹೆಚ್ಚುವರಿ ಕಾಲಾವಕಾಶವನ್ನು ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ/ನಿರ್ದೆಶಕರು, 

ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರು ನೀಡಬಹುದು. ಆದರೆ , ಇದು ಒಟ್ಟಾರೆ 3 ವರ್ಷಗಳಿಗೆ ಮೀರಿರಬಾರದು. 
14 . ಕಟ್ಟಡದ ಕಾಮಗಾರಿಯ ಪ್ರಗತಿಯ ಬಗ್ಗೆ ಆರ್ಥಿಕ ಹಾಗೂ ಭೌತಿಕ ಪ್ರಗತಿಯ ವರದಿಯನ್ನು ಎಂಟು ವಿವಿಧ ಕೋನಗಳಿಂದ ತೆಗೆದ 

ಛಾಯಾಚಿತ್ರಗಳ ಸಮೇತ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ/ನಿರ್ದೆಶಕರು, ಪರಿಶಿಷ್ಟ ವರ್ಗಗಳ 

ಕಲ್ಯಾಣ ಇಲಾಖೆ ಇವರಿಗೆ ಪ್ರತಿ ತ್ರೈಮಾಸಿಕದ ಕೊನೆಗೆ ಸಲ್ಲಿಸಬೇಕು. 
15 . ಸಮುದಾಯ ಭವನದ ಕಟ್ಟಡಗಳನ್ನು ಸಮುದಾಯದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಮಾತ್ರ ಉಪಯೋಗಿಸತಕ್ಕದ್ದು, ರಾಜಕೀಯ 

ಉದ್ದೇಶಗಳಿಗೆ ಬಳಸತಕ್ಕದ್ದಲ್ಲ. 
16 . ಪರಿಶಿಷ್ಟ ಜಾತಿಗೆ ಸೇರಿದ ಸಂಸ್ಥೆಯ ಸಮುದಾಯ ಭವನದ ಕಟ್ಟಡವನ್ನು ಸಾಮಾಜಿಕ/ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮೊದಲನೇ 

ಆದ್ಯತೆಯಾಗಿ ಪರಿಶಿಷ್ಟ ಜಾತಿಯವರಿಗೆ, ಎರಡನೇ ಆದ್ಯತೆಯಾಗಿ ಪರಿಶಿಷ್ಟ ವರ್ಗದವರಿಗೆ ಹಾಗೂ ಮೂರನೇ ಆದ್ಯತೆಯಾಗಿ ಇತರೆ 
ಸಮುದಾಯದವರಿಗೂ ರಿಯಾಯಿತಿ ದರದಲ್ಲಿ ನೀಡತಕ್ಕದ್ದು. ಹಾಗೆಯೇ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸಮುದಾಯ ಭವನದ ಕಟ್ಟಡವನ್ನು 
ಸಾಮಾಜಿಕ /ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮೊದಲನೇ ಆದ್ಯತೆಯಾಗಿ ಪರಿಶಿಷ್ಟ ಪಂಗಡದವರಿಗೆ, ಎರಡನೇ ಆದ್ಯತೆಯಾಗಿ ಪರಿಶಿಷ್ಟ 

ಜಾತಿಯವರಿಗೆ ಹಾಗೂ ಮೂರನೇ ಆದ್ಯತೆಯಾಗಿ ಇತರೆ ಸಮುದಾಯದವರಿಗೂ ರಿಯಾಯಿತಿ ದರದಲ್ಲಿ ನೀಡತಕ್ಕದ್ದು. 
17 . ನಿರ್ಮಾಣ ಮಾಡಿರುವ ಕಟ್ಟಡದಿಂದ ಬರುವ ಆದಾಯದ ಬಗ್ಗೆ ಸೂಕ್ತ ಲೆಕ್ಕಪತ್ರಗಳನ್ನು ನಿರ್ವಹಿಸಬೇಕು ಮತ್ತು ಇದನ್ನು ಸಂಘ /ಸಂಸ್ಥೆಯ 

ಧೈಯೋದ್ದೇಶಗಳಿಗೆ ಅನುಗುಣವಾಗಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ಮಾತ್ರ ಬಳಸಬೇಕು. ಈ ರೀತಿ ಮಾಡುತ್ತಿರುವ ಬಗ್ಗೆ ಸಂಬಂಧಿಸಿದ 
ಜಿಲ್ಲೆಯ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು/ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಪ್ರತಿ 6 ತಿಂಗಳಿಗೊಮ್ಮೆ ಭೇಟಿ ನೀಡಿ 

ಪರಿಶೀಲನೆ ಮಾಡಬೇಕು. 
18 . ಶಾಲಾ -ಕಾಲೇಜು ಕಟ್ಟಡ/ ವಿದ್ಯಾರ್ಥಿ ನಿಲಯ /ಸಮುದಾಯ ಭವನದ ಕಟ್ಟಡವನ್ನು ಕಟ್ಟಿದ ನಂತರ ಸಂಸ್ಥೆಯು ಉಪಯೋಗಿಸದೇ 

ಸತತವಾಗಿ ಒಂದು ವರ್ಷ ಖಾಲಿ ಬಿಟ್ಟಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ಲೆಕ್ಕಪತ್ರಗಳನ್ನು ನಿರ್ವಹಿಸದೇ ಇದ್ದಲ್ಲಿ , ಅದರಿಂದ ಬರುವ 
ಆದಾಯವನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಸದೇ ಇದ್ದಲ್ಲಿ , ಇಲಾಖೆಯು ಸದರಿ ಶಾಲಾ -ಕಾಲೇಜು ಕಟ್ಟಡ/ಸಮುದಾಯ 

ಭವನ/ವಿದ್ಯಾರ್ಥಿ ನಿಲಯವನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ಅಧಿಕಾರವನ್ನು ಹೊಂದಿರುತ್ತದೆ. 
19 . ಈ ಮೇಲಿನ ಸಹಾಯಧನದಿಂದ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಿದಲ್ಲಿ , ಪ್ರವೇಶ ನೀಡುವ ವಿದ್ಯಾರ್ಥಿಗಳ ಪೈಕಿ ಶೇ .50 ರಷ್ಟು ಪರಿಶಿಷ್ಟ 

ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯವನ್ನು ನೀಡಬೇಕು. ಶಾಲಾ- ಕಾಲೇಜು ನಿರ್ಮಿಸಿದಲ್ಲಿ , ಪರಿಶಿಷ್ಟ ಜಾತಿ 
ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಆದ್ಯತೆ ಮೇಲೆ ಪ್ರವೇಶ ನೀಡಬೇಕು. ಈ ಸಂಸ್ಥೆಗಳ ನೇಮಕಾತಿಯಲ್ಲಿ ಶೇಕಡಾ 50 ರಷ್ಟು 

ಹುದ್ದೆಗಳನ್ನು ಪರಿಶಿಷ್ಟ ಜಾತಿ / ಪಂಗಡದವರಿಗೆ ಮೀಸಲಿರಿಸಬೇಕು. 
3. ಇಲಾಖಾಧಿಕಾರಿಗಳಿಗೆ ಸೂಚನೆಗಳು: 
1. ಈ ಕೆಳಗೆ ನಮೂದಿಸಿರುವ ಸಹಾಯಧನವನ್ನು ಮಂಜೂರು ಮಾಡುವ ಅಧಿಕಾರವನ್ನು ಈ ಕೆಳಗಿನವರಿಗೆ ಈ ಕೆಳಗಿನಂತೆ ವಹಿಸಲಾಗಿದೆ. 

ಅ. ರೂ .10.00 ಲಕ್ಷಗಳವರೆಗೆ - - ಆಯುಕ್ತರು , ಸಮಾಜ ಕಲ್ಯಾಣ ಇಲಾಖೆ / ನಿರ್ದೆಶಕರು , ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ. 
ಆ. ರೂ .10.00 ಲಕ್ಷಗಳ ಮೇಲ್ಪಟ್ಟು - ಸರ್ಕಾರದ ಪ್ರಧಾನ ಕಾರ್ಯದರ್ಶಿ / ಕಾರ್ಯದರ್ಶಿಗಳು , ಸಮಾಜ ಕಲ್ಯಾಣ ಇಲಾಖೆ 

ಹಾಗೂ ಗರಿಷ್ಟ 50.00 ಲಕ್ಷಗಳವರೆಗೆ 
ಇ, ರೂ .50.00 ಲಕ್ಷಗಳಿಗೆ ಮೇಲ್ಪಟ್ಟ ಪ್ರಸ್ತಾವನೆಗಳನ್ನು ಆರ್ಥಿಕ ಇಲಾಖೆಯ ಅಭಿಪ್ರಾಯಕ್ಕೆ ಸಲ್ಲಿಸುವುದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


೮೯೭ 


2 . ಈ ಕಾರ್ಯಕ್ರಮದಡಿ ಸರ್ಕಾರದಿಂದ ಬಿಡುಗಡೆಯಾಗುವ ಮೊತ್ತವನ್ನು ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ/ ನಿರ್ದೆಶಕರು, ಪರಿಶಿಷ್ಟ 

ವರ್ಗಗಳ ಕಲ್ಯಾಣ ಇಲಾಖೆ ಇವರ ಪಿ . ಡಿ. ಖಾತೆಗೆ ಜಮಾ ಮಾಡಿಕೊಂಡು, ಪ್ರಗತಿಗೆ ಅನುಗುಣವಾಗಿ ಸಹಾಯಧನವನ್ನು ಸಂಬಂಧಪಟ್ಟ 
ಜಿಲ್ಲಾಧಿಕಾರಿಗಳಿಗೆ ಮರು ಬಿಡುಗಡೆ ಮಾಡಬೇಕು. 
ಧಾರ್ಮಿಕ ಸಂಸ್ಥೆಗಳು /ಸಂಘ - ಸಂಸ್ಥೆಗಳು /ಸ್ವಯಂ ಸೇವಾ ಸಂಸ್ಥೆಗಳು / ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ ನಿಲಯಗಳು / ಶಾಲಾ - ಕಾಲೇಜುಗಳು ಹಾಗೂ 
ಸಮುದಾಯ ಭವನಗಳ ಕಟ್ಟಡ ನಿರ್ಮಾಣಕ್ಕಾಗಿ ಸಲ್ಲಿಸುವ ಪ್ರಸ್ತಾವನೆಯ ಸಂಬಂಧ ಜಿಲ್ಲೆಯ ಜಿಲ್ಲಾ ಸಮಾಜ 
ಕಲ್ಯಾಣಾಧಿಕಾರಿಗಳು / ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ತಮ್ಮ ಶಿಫಾರಸ್ಸಿನೊಂದಿಗೆ ( ಚೆಕ್‌ಲಿಸ್ಟ್ 
ನಮೂನೆಯೊಂದಿಗೆ) ಮತ್ತು ಜಿಲ್ಲಾಧಿಕಾರಿಗಳ ಅನುಮೋದನೆಯೊಂದಿಗೆ ಪ್ರಸ್ತಾವನೆಯನ್ನು ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ/ 
ನಿರ್ದೆಶಕರು, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರಿಗೆ ಸಲ್ಲಿಸಬೇಕು. ಆಯುಕ್ತರು / ನಿರ್ದೆಶಕರು ಪ್ರಸ್ತಾವನೆಯನ್ನು ಅವರಿಗೆ ಪ್ರದತ್ತವಾದ 
ಆರ್ಥಿಕ ಅಧಿಕಾರ ಪರಿಮಿತಿಯೊಳಗೆ ಸಹಾಯಧನವನ್ನು ಮಂಜೂರು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡುವುದು . 

ಆಯುಕ್ತರು /ನಿರ್ದೆಶಕರಿಗೆ ಪ್ರದತ್ತವಾದ ಆರ್ಥಿಕ ಮಿತಿ ಮೀರಿದ್ದಲ್ಲಿ ಅಂತಹ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 
4. ಸಹಾಯಧನವನ್ನು ಮಂಜೂರು ಮಾಡಿದ ಸಂಸ್ಥೆಗೆ ಬಿಡುಗಡೆ ಮಾಡುವ ಮುಂಚೆ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು /ಜಿಲ್ಲಾ ಪರಿಶಿಷ್ಟ 

ವರ್ಗಗಳ ಕಲ್ಯಾಣಾಧಿಕಾರಿಗಳು ಸಂಸ್ಥೆಯಿಂದ ಅನುಬಂಧ- 3 ರಲ್ಲಿರುವಂತೆ ಕನಿಷ್ಠ ರೂ .100/- ಗಳ ಛಾಪಾ ಕಾಗದದಲ್ಲಿ ಕರಾರು ಪತ್ರವನ್ನು 

ಪಡೆಯಬೇಕು. 
5. ನಿರ್ಮಾಣ ಮಾಡಿರುವ ಕಟ್ಟಡದಿಂದ ಬರುವ ಆದಾಯದ ಬಗ್ಗೆ ಸೂಕ್ತ ಲೆಕ್ಕಪತ್ರಗಳನ್ನು ನಿರ್ವಹಿಸುವ ಬಗ್ಗೆ ಹಾಗೂ ಇದನ್ನು ಸಂಘ ಅಥವಾ 

ಸಂಸ್ಥೆಯ ಧೈಯೋದ್ದೇಶಗಳಿಗೆ ಅನುಗುಣವಾಗಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ಮಾತ್ರ ಬಳಸುತ್ತಿರುವ ಬಗ್ಗೆ ವಿದ್ಯಾರ್ಥಿ ನಿಲಯವಾಗಿದ್ದಲ್ಲಿ 
ಮೀಸಲಾತಿ ಪ್ರಕಾರ ಪ್ರವೇಶ ನೀಡಿರುವ ಬಗ್ಗೆ ಉಚಿತವಾಗಿ ವಸತಿ ಸೌಲಭ್ಯ ನೀಡಿರುವ ಬಗ್ಗೆ ಸಂಬಂಧಿಸಿದ ಜಿಲ್ಲೆಯ ಜಿಲ್ಲಾ ಸಮಾಜ 
ಕಲ್ಯಾಣಾಧಿಕಾರಿಗಳು/ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಪ್ರತಿ 6 ತಿಂಗಳಿಗೊಮ್ಮೆ ಸಂಘ/ ಸಂಸ್ಥೆಗೆ ಭೇಟಿ ನೀಡಿ ಪರಿಶೀಲನೆ 
ಮಾಡಬೇಕು ಮತ್ತು ಈ ಬಗ್ಗೆ ವರದಿಯನ್ನು ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ / ನಿರ್ದೆಶಕರು, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ 

ಇವರಿಗೆ ಸಲ್ಲಿಸಬೇಕು. 
6. ಕಟ್ಟಡವನ್ನು ಕಟ್ಟಿದ ನಂತರ ಸಂಸ್ಥೆಯು ಉಪಯೋಗಿಸದೇ ಸತತವಾಗಿ ಒಂದು ವರ್ಷ ಖಾಲಿ ಬಿಟ್ಟಿದ್ದಲ್ಲಿ ಅಥವಾ ಸೂಕ್ತವಾಗಿ ಲೆಕ್ಕಪತ್ರಗಳನ್ನು 

ನಿರ್ವಹಿಸದೇ ಇದ್ದಲ್ಲಿ, ಅದರಿಂದ ಬರುವ ಆದಾಯವನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಸದೇ ಇದ್ದಲ್ಲಿ, ಇಲಾಖೆಯು ಸದರಿ ಶಾಲಾ 
ಕಾಲೇಜು ಕಟ್ಟಡ /ಸಮುದಾಯ ಭವನದ ಕಟ್ಟಡ /ವಿದ್ಯಾರ್ಥಿ ನಿಲಯದ ಕಟ್ಟಡವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳತಕ್ಕದ್ದು. 

ಎನ್ . ನರಸಿಂಹಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1, 

ಸಮಾಜ ಕಲ್ಯಾಣ ಇಲಾಖೆ . 
ಅನುಬಂಧ - 2 

ಅರ್ಜಿ ನಮೂನೆ 

ಸಮಾಜ ಕಲ್ಯಾಣ ಇಲಾಖೆ 
( ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೋಂದಾಯಿತ ಧಾರ್ಮಿಕ ಸಂಸ್ಥೆಗಳು/ಸಂಘ - ಸಂಸ್ಥೆಗಳು/ ಸ್ವಯಂ ಸೇವಾ ಸಂಸ್ಥೆಗಳು/ ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ 

ನಿಲಯಗಳ / ಶಾಲಾ ಕಾಲೇಜುಗಳ / ಸಮುದಾಯ ಭವನಗಳ ಕಟ್ಟಡ ನಿರ್ಮಾಣಕ್ಕಾಗಿ ಸಹಾಯಧನ ನೆರವು ನೀಡಲು ಸಲ್ಲಿಸಬೇಕಾದ ಅರ್ಜಿ ನಮೂನೆ) 


- - - - . 


ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ/ ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ 

-- - - - ಜಿಲ್ಲೆ 
ಮಾನ್ಯರೆ, 

ವಿಷಯ :- - - - - - - - - - - - - - - - - - - ನಗರ / ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೋಂದಾಯಿತ ಧಾರ್ಮಿಕ 
ಸಂಸ್ಥೆಗಳು/ಸಂಘ - ಸಂಸ್ಥೆಗಳು/ಸ್ವಯಂ ಸೇವಾ ಸಂಸ್ಥೆಗಳು/ಟ್ರಸ್ಟ್ಗಳು ನಡೆಸುವ ವಿದ್ಯಾರ್ಥಿ ನಿಲಯಗಳ/ಶಾಲಾ ಕಾಲೇಜುಗಳ/ಸಮುದಾಯ ಭವನಗಳ ಕಟ್ಟಡ 
ನಿರ್ಮಾಣಕ್ಕಾಗಿ ಸಹಾಯಧನ ಮಂಜೂರು ಮಾಡುವ ಬಗ್ಗೆ. 
ಕ್ರಸಂ. ವಿವರ 

ಉತ್ತರ 
1 . ಸಂಸ್ಥೆಯ ಪೂರ್ಣ ಹೆಸರು ಮತ್ತು ವಿಳಾಸ 
- 2 ಸಂಸ್ಥೆಯು ನೋಂದಣಿಯಾದ ವರ್ಷ ಮತ್ತು ಆದೇಶ ಸಂಖ್ಯೆ ( ನೋಂದಣಿ ಪ್ರಮಾಣ ಪತ್ರದ ಪ್ರತಿ 

ಲಗತ್ತಿಸುವುದು). 
ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರ ಹೆಸರು ಹಾಗೂ ಪೂರ್ಣ ವಿಳಾಸ 
( ಮಾಹಿತಿ ಲಗತ್ತಿಸುವುದು) 
ಸಂಸ್ಥೆಯು ಬೈಲಾಗಳನ್ನು ಅಳವಡಿಸಿಕೊಂಡಿದೆಯೇ ? (ಬೈಲಾ ಪ್ರತಿ ಲಗತ್ತಿಸುವುದು). 


೮೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


ಭಾಗ ೧ 


5 | ಸಂಸ್ಥೆಯ ಕಳೆದ 3 ವರ್ಷಗಳ ವಾರ್ಷಿಕ ಲೆಕ್ಕಪತ್ರ/ ಆಡಿಟ್ ವರದಿಯನ್ನು ಲಗತ್ತಿಸುವುದು. 

ಸಂಸ್ಥೆಯು ಕಳೆದ 3 ವರ್ಷಗಳಲ್ಲಿ ನಡೆಸಿದ ವಿದ್ಯಾರ್ಥಿ ನಿಲಯಗಳು / ಶಾಲಾ - ಕಾಲೇಜುಗಳು ಮತ್ತು 
ಸಮುದಾಯ ಭವನಗಳ ಕಟ್ಟಡ ನಿರ್ಮಾಣಗಳಿಗೆ ಆರ್ಥಿಕ ನೆರವು ನೀಡಲು ಅನುಷ್ಠಾನಗೊಳಿಸಿದ 
ಕಾರ್ಯಕ್ರಮಗಳ ಬಗ್ಗೆ ವರದಿ . 
ಸಂಸ್ಥೆಯು ಕಳೆದ 3 ವರ್ಷಗಳಲ್ಲಿ ನಡೆಸುತ್ತಿರುವ ವಿದ್ಯಾರ್ಥಿನಿಲಯಗಳು/ ಶಾಲಾ - ಕಾಲೇಜುಗಳ 
ಕಟ್ಟಡ/ಸಮುದಾಯ ಭವನಗಳ ನಿರ್ಮಾಣಗಳಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶಕ್ಕಾಗಿ ಸ್ವಂತ 
ಜಮೀನು ಹೊಂದಿದೆಯೇ ? ( ಇದ್ದರೆ ಅದರ ವಿವರ ನಮೂದಿಸುವುದು) 
ಸಂಸ್ಥೆಯು ಸ್ವಂತವಾಗಿ ಹೊಂದಿರುವ ನಿವೇಶನ/ ಜಮೀನಿನ ವಿವರ. 
ಜಮೀನನ್ನು ಸರ್ಕಾರದಿಂದ ಲೀಸ್ ಪಡೆಯಲಾಗಿದೆಯೇ ? ಲೀಸ್‌ಗೆ ಪಡೆಯಲಾಗಿದ್ದಲ್ಲಿ ಅದರ 
ದಾಖಲೆ ಮತ್ತು ವಿವರ . 
ಜಮೀನಿಗೆ ಸಂಬಂಧಿಸಿದ ಖಾತಾ ಮತ್ತು ಋಣಭಾರ ಪ್ರಮಾಣ ಪತ್ರ (ರಿಜಿಸ್ಟರ್ ಡೀಡ್) 
ಲಗತ್ತಿಸಲಾಗಿದೆಯೇ ? 
ಪ್ರಸ್ತಾಪಿಸಿದ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ನಕ್ಷೆ ಮತ್ತು ಒಟ್ಟು ಅಂದಾಜು ಪಟ್ಟಿ ( ಅಧಿಕೃತ 
ಅಭಿಯಂತರರಿಂದ ಅನುಮೋದಿಸಲ್ಪಟ್ಟಿರಬೇಕು) 
ಪ್ರಸ್ತಾಪಿಸಿದ ಕಾಮಗಾರಿಗಳಿಗೆ ಸಂಸ್ಥೆಯು ಸ್ಥಳೀಯ ಸಂಸ್ಥೆಗಳಿಂದ /ಸಕ್ಷಮ ಪ್ರಾಧಿಕಾರದಿಂದ 
ಪರವಾನಗಿ ಪಡೆಯಲಾಗಿದೆಯೇ ? ( ಮಾಹಿತಿ ಲಗತ್ತಿಸುವುದು). 
ಕಾಮಗಾರಿಗಳ ಒಟ್ಟು ವೆಚ್ಚದಲ್ಲಿ ಸರ್ಕಾರದ ಅನುದಾನದ ಹೊರತು ಬಾಕಿ ಮೊತ್ತವನ್ನು ಭರಿಸುವ 
ಮೂಲಗಳ ವಿವರ . 
ಸಂಸ್ಥೆಯು ನಡೆಸುತ್ತಿರುವ ವಿದ್ಯಾಸಂಸ್ಥೆಗಳ ವಿವರ ( ಈ ವಿದ್ಯಾಸಂಸ್ಥೆಗಳ ಬಗ್ಗೆ ಕೇಂದ್ರ/ ರಾಜ್ಯ 
ಸರ್ಕಾರದ ಅನುಮತಿ ಪಡೆದಿರುವ ಬಗ್ಗೆ ದಾಖಲಾತಿ) ವಿದ್ಯಾರ್ಥಿ ನಿಲಯವಾಗಿದ್ದಲ್ಲಿ, ವಿದ್ಯಾರ್ಥಿ 
ನಿಲಯ ನಡೆಸಲು ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಅನುಮತಿ ಪತ್ರ ಒದಗಿಸುವುದು. 
ಶೈಕ್ಷಣಿಕ ಸಂಸ್ಥೆಯಾಗಿದ್ದಲ್ಲಿ, ಶೈಕ್ಷಣಿಕ ಕೋರ್ಸುಗಳನ್ನು ನಡೆಸಲು ಶಿಕ್ಷಣ ಇಲಾಖೆಯಿಂದ ಅಥವಾ 

ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಅನುಮತಿ ಪತ್ರ ಒದಗಿಸುವುದು. 
ಮೇಲ್ಕಂಡ ವಿವರಗಳಂತೆ ನಾನು/ ನಾವುಗಳು ಸಮಾಜ ಕಲ್ಯಾಣ ಇಲಾಖೆ/ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ ನೋಂದಾಯಿತ ಧಾರ್ಮಿಕ 
ಸಂಸ್ಥೆಗಳು /ಸಂಘ- ಸಂಸ್ಥೆಗಳು /ಸ್ವಯಂ ಸೇವಾ ಸಂಸ್ಥೆಗಳು/ ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ ನಿಲಯಗಳ/ ಶಾಲಾ ಕಾಲೇಜುಗಳ / ಸಮುದಾಯ ಭವನಗಳ 
ಕಟ್ಟಡ ನಿರ್ಮಾಣಗಳಿಗೆ ನೀಡುವ ಆರ್ಥಿಕ ನೆರವು, ಅಡಿಯಲ್ಲಿ ಮೇಲ್ಕಂಡ ಉದ್ದೇಶಕ್ಕೆ ರೂ .- - -- - - - -- -- ಅನುದಾನ ಮಂಜೂರು ಮಾಡಬೇಕೆಂದು 
ಕೋರುತ್ತೇನೆ/ ವೆ. 

ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿದ ಈ ಕೆಳಕಂಡ ದಾಖಲೆಗಳನ್ನು ಸಲ್ಲಿಸುತ್ತಿದ್ದೇವೆ 
1. ಸಂಸ್ಥೆಯ ನೋಂದಣಿ ಪ್ರಮಾಣ ಪತ್ರ 
2. ಸಂಘ ಸಂಸ್ಥೆಗಳ ಕಾಯಿದೆ ಮತ್ತು ನಿಯಮಗಳನ್ವಯ ನೋಂದಣಿ ದೃಢೀಕರಣ ಪತ್ರ 

ಬೈಲಾ ಪ್ರತಿ 
4. ಕಾರ್ಯಕಾರಿ ಮಂಡಳಿಯ ಸದಸ್ಯರ ಪಟ್ಟಿ ಮತ್ತು ವಿಳಾಸ 
5. ಸರ್ಕಾರದಿಂದ ಅನುದಾನ ಪಡೆಯುವ ಬಗ್ಗೆ ಮಂಡಳಿ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಿದ ನಡವಳಿಗಳು. 
6. ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಯ ಕುರಿತಂತೆ ಕಳೆದ 3 ವರ್ಷಗಳ ಲೆಕ್ಕಪತ್ರ/ ಆಡಿಟ್ ವರದಿ ( ಚಾರ್ಟಡ್್ರ ಅಕೌಂಟೆಂಟ್ ದೃಢೀಕರಿಸಿರಬೇಕು). 
7. ಸ್ಥಳೀಯ ಸಂಸ್ಥೆಗಳಿಂದ ಕಟ್ಟಡದ/ ನಕ್ಷೆಗೆ (ಮೂಲ ಪ್ರತಿ) ಪಡೆದ ಪರವಾನಗಿ, 
8. ಅಧಿಕೃತ ಅಭಿಯಂತರರಿಂದ ದೃಢೀಕರಿಸಿದ ಅಂದಾಜು ಪಟ್ಟಿಯ ಪ್ರತಿ. 

ಸಂಸ್ಥೆಯ ಹೆಸರಿನಲ್ಲಿ ಜಮೀನು ಹೊಂದಿರುವ ಬಗ್ಗೆ ಖಾತಾ ಪ್ರತಿ ಹಾಗೂ ಈವರೆಗೆ ಕಂದಾಯ ಪಾವತಿಸಿರುವ ಬಗ್ಗೆ ರಶೀದಿ ಪ್ರತಿಗಳು. 
1. ಸಂಸ್ಥೆಯು ನಡೆಸುವ ವಿದ್ಯಾರ್ಥಿ ನಿಲಯದ ಕಟ್ಟಡ/ಶಾಲಾ - ಕಾಲೇಜು ಕಟ್ಟಡ/ಸಮುದಾಯ ಭವನ ಕಟ್ಟಡ ನಿರ್ಮಾಣಗಳಿಗೆ ಆರ್ಥಿಕ ನೆರವು 

ನೀಡುವ ಸಂಬಂಧ ಸರ್ಕಾರದ ಅನುದಾನ ಪಡೆಯುವ ಸಲುವಾಗಿ ಮೇಲೆ ತಿಳಿಸಿದ ವಿವರಗಳು ಸತ್ಯವಾಗಿರುತ್ತದೆಯೆಂದು ಈ ಮೂಲಕ 

ಪ್ರಮಾಣೀಕರಿಸಲಾಗಿದೆ. 
2. ನೋಂದಾಯಿತ ಧಾರ್ಮಿಕ ಸಂಸ್ಥೆಗಳು/ಸಂಘ - ಸಂಸ್ಥೆಗಳು/ಸ್ವಯಂ ಸೇವಾ ಸಂಸ್ಥೆಗಳು/ ಟ್ರಸ್ಟ್‌ಗಳು ನಡೆಸುವ ವಿದ್ಯಾರ್ಥಿ ನಿಲಯಗಳು, ಶಾಲಾ 
- ಕಾಲೇಜುಗಳು ಹಾಗೂ ಸಮುದಾಯ ಭವನಗಳ ಕಟ್ಟಡ ನಿರ್ಮಾಣಗಳಿಗೆ ಆರ್ಥಿಕ ನೆರವು ನೀಡುವ ಅನುದಾನವನ್ನು ಕಲ್ಪಿಸಲು ನಿಗಧಿತ 

ಉದ್ದೇಶಕ್ಕೆ ಉಪಯೋಗಿಸಲಾಗುವುದೆಂದು ಈ ಮೂಲಕ ಪ್ರಮಾಣೀಕರಿಸಲಾಗಿದೆ. 
3. ಮಂಜೂರಾದ ನಂತರ ಅನುಬಂಧ -3 ರಂತೆ ಕರಾರು ಪತ್ರವನ್ನು ಸಲ್ಲಿಸಲಾಗುವುದು. 
ದಿನಾಂಕ: 

ತಮ್ಮ ವಿಶ್ವಾಸಿ, 
( ಅಧ್ಯಕ್ಷರು) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩ , ೨೦೧೪ 


೮೯೯ 


ಕಛೇರಿ ಉಪಯೋಗಕ್ಕಾಗಿ 
1. ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ /ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ ಇವರ ವರದಿಗಳು ಮತ್ತು ಶಿಫಾರಸ್ಸು . . 

ಸಹಿ ಮತ್ತು ಪದನಾಮ 


= 


= 


= 


-- 


- - - - - - - - - - - - - - - - 


2 . ಜಿಲ್ಲಾಧಿಕಾರಿಗಳ ಶಿಫಾರಸ್ಸು . . . . . . . 

ಸಹಿ ಮತ್ತು ಪದನಾಮ 
(ಈ ಅರ್ಜಿಯನ್ನು ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರು, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ಬೆಂಗಳೂರುಇವರಿಗೆ ಸಲ್ಲಿಸುವುದು) 

ಅನುಬಂಧ - 3 

ಕರಾರು ಪತ್ರ 
ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳ / ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿಗಳ ಕಛೇರಿ --- 

- - - - - ಜಿಲ್ಲೆ ಇವರಿಗೆ - - - - 
- - - - - - - - - - - - - - - - - - ಸಂಸ್ಥೆಯ ಅಧ್ಯಕ್ಷರು /ಕಾರ್ಯ ದರ್ಶಿ - - - - - 

-- - - - - - - - - - - - - ಆದ ನಾನು/ ನಾವು - - - - -. 
- - - - - - - - - - - - - - - - - - - - ಜಿಲ್ಲೆಯ - - - - - - - - - - - - - - - - - - - - - - - - ತಾಲ್ಲೂಕಿನ - - - - - - - - - - - - - - - - - - - - - - - - - ಗ್ರಾಮದಲ್ಲಿ ನಮ್ಮ 
ಸಂಸ್ಥೆಯ ವತಿಯಿಂದ ನಡೆಸುವ ವಿದ್ಯಾರ್ಥಿ ನಿಲಯ /ಶಾಲಾ - ಕಾಲೇಜು ಕಟ್ಟಡ /ಸಮುದಾಯ ಭವನದ ಕಟ್ಟಡ/ ಇತರೆ ಕಾಮಗಾರಿಗಳಿಗಾಗಿ ರೂ .- - - - - - - - 
- - - ಲಕ್ಷಗಳ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಲು ಅರ್ಜಿ ಸಲ್ಲಿಸಿದ್ದು , ಅನುದಾನ ಮಂಜೂರು ಮಾಡುವುದಕ್ಕೆ ಸಂಬಂಧಿಸಿದ 
ನಿಯಮಗಳನ್ವಯ ಈ ಕೆಳಕಂಡಂತೆ ಷರತ್ತುಗಳನ್ನು ಒಪ್ಪಿಕೊಂಡು ಬರೆದುಕೊಟ್ಟಿರುವ ಮುಚ್ಚಳಿಕೆ ಪತ್ರ . 

1. ಮಂಜೂರು ಮಾಡಿರುವ ಅನುದಾನವನ್ನು ಉದ್ದೇಶಿತ ಕಾರ್ಯಕ್ಕೆ ಮಾತ್ರ ಉಪಯೋಗಿಸಲಾಗುವುದು 
2. | ಸರ್ಕಾರದಿಂದ ಪಡೆಯುವ ಅನುದಾನ ಹೊರತುಪಡಿಸಿ ಕಟ್ಟಡ/ಕಾಮಗಾರಿಯ ಅಂದಾಜು ವೆಚ್ಚದ ಬಾಕಿ ಮೊಬಲಗನ್ನು ಸ್ವಂತ ಭರಿಸಿ 

ಕಟ್ಟಡ/ಕಾಮಗಾರಿಯನ್ನು ನಿಗಧಿತ ಅವಧಿಯೊಳಗೆ ಪೂರ್ಣಗೊಳಿಸಲಾಗುವುದು. 
| ಸರ್ಕಾರದ ಅನುದಾನ ಪಡೆದು ನಮ್ಮ ಸಂಸ್ಥೆಯಿಂದ ನಡೆಸುವ ವಿದ್ಯಾರ್ಥಿ ನಿಲಯ / ಶಾಲಾ - ಕಾಲೇಜು/ ಸಮುದಾಯ ಭವನ 
ಕಟ್ಟಡವನ್ನು ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಜನಾಂಗದವರು ಉಪಯೋಗಿಸಲು ಬಯಸಿದಲ್ಲಿ ರಿಯಾಯಿತಿ ದರದಲ್ಲಿ ನೀಡಲು 
ಆದ್ಯತೆ ನೀಡಲಾಗುವುದು. 
ಸರ್ಕಾರದಿಂದ ಅನುದಾನ ಪಡೆದು ನಡೆಸುವ ವಿದ್ಯಾರ್ಥಿ ನಿಲಯ /ಶಾಲಾ - ಕಾಲೇಜು/ಸಮುದಾಯ ಭವನಗಳ ಕಟ್ಟಡವನ್ನು 

ಯಾವುದೇ ರಾಜಕೀಯ ಚಟುವಟಿಕೆಗಳಿಗೆ ಉಪಯೋಗಿಸುವುದಿಲ್ಲ. 
| ಒಂದು ವೇಳೆ ನಮ್ಮ ಸಂಸ್ಥೆಯು ನಡೆಸುವ ವಿದ್ಯಾರ್ಥಿ ನಿಲಯ / ಶಾಲಾ - ಕಾಲೇಜು/ ಸಮುದಾಯ ಭವನಗಳ ಕಟ್ಟಡವನ್ನು ಸತತವಾಗಿ 
ಒಂದು ವರ್ಷದ ಕಾಲ ನಮ್ಮ ಸಂಸ್ಥೆಯು ಉಪಯೋಗಿಸದೇ ಇದ್ದಲ್ಲಿ ಸದರಿ ಕಟ್ಟಡವನ್ನು ಸಮಾಜ ಕಲ್ಯಾಣ ಇಲಾಖೆಯ ಸ್ವಾಧೀನಕ್ಕೆ 
ಬಿಟ್ಟು ಕೊಡಲು ಒಪ್ಪಿರುತ್ತೇನೆ. 
ಎರಡು ವರ್ಷದ ಒಳಗೆ ಅಥವಾ ಅಧಿಕೃತವಾಗಿ ಕಾಲಾವಕಾಶವನ್ನು ವಿಸ್ತರಿಸಿದ ಅವಧಿಯೊಳಗೆ ಕಟ್ಟಡ/ಕಾಮಗಾರಿಯನ್ನು 
ಪೂರ್ಣಗೊಳಿಸದೇ ಇದ್ದಲ್ಲಿ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನವನ್ನು ಶೇಕಡ 10 % ರಷ್ಟು ಬಡ್ಡಿ ಸಹಿತ ಸರ್ಕಾರಕ್ಕೆ ವಾಪಸ್ಸು 
ಮಾಡಲು ಒಪ್ಪಿರುತ್ತೇನೆ. 

ಈ ಕರಾರಿನ ಯಾವುದೇ ಷರತ್ತು ಉಲ್ಲಂಘಿಸಿದಲ್ಲಿ ಸರ್ಕಾರವು ಸಂಸ್ಥೆಯ ವಿರುದ್ದ ಕ್ರಮ ತೆಗೆದುಕೊಳ್ಳಬಹುದಾಗಿರುತ್ತದೆ . 
8. ಈ ಕುರಿತು ಏನಾದರೂ ವ್ಯಾಜ್ಯ ಉದ್ಭವಿಸಿದ್ದಲ್ಲಿ ಸರ್ಕಾರದ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ಈ ಕರಾರನ್ನು - - - - - - - - - - - - - - - ವಾರ - - - - - 

-- - - - - - - - ನೇ ತಾರೀಖು - - - - - - - - - - - - - - ವರ್ಷ 
ದಂದು ಸಹಿ ಮಾಡಲಾಗಿದೆ . 
ಸಹಿ : 

1) ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ/ ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ - ಹೆಸರು ಮತ್ತು ವಿಳಾಸ 


7 . 


2 ) ನೋಂದಾಯಿತ ಧಾರ್ಮಿಕ ಸಂಸ್ಥೆ/ಸಂಘ - ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ - - ಹೆಸರು ಮತ್ತು ವಿಳಾಸ 


3) ಸಾಕ್ಷಿದಾರರು :- ಹೆಸರು ಮತ್ತು ವಿಳಾಸ 


R .N .I. No. KARBIL /2001/47147 POSTAL REGN . No . RNP /KA/ BGS/2202/2014 - 16 
| Licensed to post without prepayment WPP No . 297 
೯೦೦ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೩, ೨೦೧೪ 


ಭಾಗ ೧ 


ಅನುಬಂಧ - 4 
ಸಮಾಜ ಕಲ್ಯಾಣ ಇಲಾಖೆ 

ತಡೆಪಟ್ಟಿ 
ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ನೋಂದಾಯಿತ ಧಾರ್ಮಿಕ ಸಂಸ್ಥೆಗಳು /ಸಂಘ - ಸಂಸ್ಥೆಗಳು /ಸ್ವಯಂ ಸೇವಾ ಸಂಸ್ಥೆ/ ಟ್ರಸ್ಟ್ಗಳ ಹೆಸರು ಮತ್ತು ವಿಳಾಸ : 


ವಿವರಗಳು 


ಲಗತ್ತಿಸಲಾಗಿದೆಯೇ ? 


ಪುಟ ಸಂಖ್ಯೆ 


| ನಿಗಧಿತ ನಮೂನೆ ( ಅನುಬಂಧ- 2) ಯಲ್ಲಿ ಅರ್ಜಿ ಸಲ್ಲಿಸಲಾಗಿದೆಯೇ . 
| ಸಂಸ್ಥೆಯ ನೋಂದಣೆ ಪ್ರಮಾಣ ಪತ್ರ . (3 ವರ್ಷಗಳು ಆಗಿರಬೇಕು) 
ಸಂಸ್ಥೆಯ ಬೈಲಾ ಪ್ರತಿ. 

ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಸದಸ್ಯರುಗಳ ಪಟ್ಟಿ. 
5. ಅನುದಾನ ಪಡೆಯುವ ಬಗ್ಗೆ ಸಂಸ್ಥೆಯ ನಡವಳಿ ಪತ್ರ ಮತ್ತು ಕಳೆದ ಎರಡು ವರ್ಷಗಳ 

ಆಡಿಟ್ ವರದಿ. 


ಸಂಸ್ಥೆಯು ಹೊಂದಿರುವ ಜಮೀನು/ನಿವೇಶನಕ್ಕೆ ಸಂಬಂಧಿಸಿದಂತೆ ಋಣ ಭಾರ ಪತ್ರ, 


ಸಂಸ್ಥೆಯು ಹೊಂದಿರುವ ಜಮೀನು/ ನಿವೇಶನಕ್ಕೆ ಸಂಬಂಧಿಸಿದಂತೆ ಖಾತಾ ಪತ್ರ . 


10. 


ಅ) ಕಂದಾಯ ಪಾವತಿ ರಸೀತಿ. 
ಆ ) ಋಣ ಭಾರ ಪತ್ರ. 
ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಪ್ರಾಧಿಕಾರದಿಂದ ಪರವಾನಿಗೆ ಪಡೆಯಲಾಗಿದೆಯೇ . 

( ಪತ್ರ ಲಗತ್ತಿಸುವುದು) | 
9 . | ಕಟ್ಟಡದ ಅಂದಾಜು ವೆಚ್ಚ ಮತ್ತು ನಕ್ಷೆ ಪಟ್ಟಿಗೆ ಸಂಬಂಧಿಸಿದಂತೆ ಅಧಿಕೃತ 

ಅಭಿಯಂತರರಿಂದ ಅನುಮೋದನೆ ಪಡೆದಿರುವ ಬಗ್ಗೆ ಹಾಗೂ ಸರ್ಕಾರದಿಂದ 
ಕೋರಲಾದ ಮೊತ್ತ. 
ಸರ್ಕಾರದ ಅನುದಾನವನ್ನು ಹೊರತುಪಡಿಸಿ ಬಾಕಿ ಮೊತ್ತವನ್ನು ಸಂಸ್ಥೆಯು ಭರಿಸಲು 

ಒಪ್ಪಿಗೆ ಇದೆಯೇ ? ಇದ್ದರೆ ಆದಾಯ ಮೂಲಗಳ ವಿವರ. 
11. ಸರ್ಕಾರದ ಅನುದಾನದಿಂದ ನಿರ್ಮಿಸಿದ ಸಮುದಾಯ ಭವನಗಳನ್ನು ಪರಿಶಿಷ್ಟ 

ಜಾತಿ/ ಪರಿಶಿಷ್ಟ ಪಂಗಡಗಳ ಜನಾಂಗದವರಿಗೆ ರಿಯಾಯಿತಿ ದರದಲ್ಲಿ ನೀಡುವ ಹಾಗೂ 
ರಾಜಕೀಯ ಉದ್ದೇಶಗಳಿಗಾಗಿ ಬಳಸದೇ ಇರುವ ಬಗ್ಗೆ ಮುಚ್ಚಳಿಕೆ ಪತ್ರ. 
ಸರ್ಕಾರದಿಂದ ಪಡೆಯುವ ಅನುದಾನವನ್ನು ಉದ್ದೇಶಿತ ಕಾರ್ಯಕ್ಕೆ ಮಾತ್ರ ಉಪಯೋಗ 

ಮಾಡುವ ಬಗ್ಗೆ ಮುಚ್ಚಳಿಕೆ ಪತ್ರ . 
13. | ಸಂಸ್ಥೆಯು ಆರ್ಥಿಕ ನೆರವು ಪಡೆದ ಉದ್ದೇಶಗಳಿಗೆ ಮಾತ್ರ ಬಳಸುವುದಾಗಿ ಮುಚ್ಚಳಿಕೆ 

ಪತ್ರ. 


12 . 


ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ/ ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ ಸ್ಥಳ 
ತನಿಖಾ ವರದಿ 


PR420 
SC .5000 


ಎನ್. ನರಸಿಂಹಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1, 

ಸಮಾಜ ಕಲ್ಯಾಣ ಇಲಾಖೆ. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 | 


